(ಶ್ರೀಃ 
(ಶ್ರೀಮುಖ್ಯಪ್ರಾಣದೇವರೆ ಆರಾಧನಾ ಕ್ರಮ 


ಸಂಗ್ರಹ ಮತ್ತು ಅನುವಾದ 


ಆ 


ಪ್ರೊ. ಎಸ್‌. ವೆಂಕಟೇಶ ಮೂರ್ತಿ 


ಪ್ರಕಾಶಕರು 
ಪವನಜ ಪ್ರಕಾಶನ, 
ನಂ. 1625, 5ನೇಬಿ ಕ್ರಾಸ್‌, 17 ನೇ ಮುಖ್ಯ ರಸ್ತೆ, 2 ನೇ ಬ್ಲಾಕ್‌, 
ಬನಶಂಕರಿ 1 ನೇ ಹಂತ, ಬೆಂಗಳೂರು 560050 


1 


2 
|| ಶ್ರೀಗುರುಭ್ಯೋ ನಮಃ ॥ ಹರಿಃ ಓಂ ॥ 


(ಶ್ರೀಮುಖ್ಯಪ್ರಾಣದೇವರೆ ಆರಾಧನಾ ಕ್ರಮ 


ಸಾಧಕರು ಶುಚಿರ್ಭೂತರಾಗಿ ಪೂಜೆ ಮತ್ತು ಅಭಿಷೇಕಗಳಿಗೆ ಬೇಕಾದ ತುಳಸಿ, 
ಹೂವು, ಗಂಧ, ಅಕ್ಷತೆ, ಶುದ್ಧೋದಕ, ಹಾಲು ಮುಂತಾದವುಗಳನ್ನು 
ಸಿದ್ಧಪಡಿಸಿಕೊಂಡು, ಪ್ರಾತರಾಹ್ಲಿಕವನ್ನು ಮುಗಿಸಿ, ನಿರ್ಮಾಲ್ಯ ವಿಸರ್ಜನೆಯವರೆಗೆ 
ದೇವರ ಪೂಜೆಯನ್ನು ಮಾಡಿ, ನಿರ್ಮಾಲ್ಯ ತೀರ್ಥದ ಒಂದು ಭಾಗವನ್ನು 


ಬ್ರಹ್ಮಯಜ್ಞ ಕ್ಕಾಗಿ ಬೇರೆಯಾಗಿ ತೆಗೆದಿರಸಬೇಕು. ಮುಖ್ಯಪ್ರಾಣದೇವರ 


ಪ್ರತಿಮೆಯನ್ನು ದೇವರ ಬಲಭಾಗದಲ್ಲಿ ಪ್ರತ್ಯೇಕವಾದ ಅಭಿಷೇಕೆ ಪಾತ್ರೆಯಲ್ಲಿ 


೧೧ 


ಸ್ಥಾಪಿಸಬೇಕು. ಪ್ರತಿಮೆಯನ್ನು ಸ್ಪರ್ಶಿಸುತ್ತ ಹಂಸಮಂತ್ರವನ್ನು (ಓಂ ಹಂಸಃ 


ಛಿ 


ಸೋ5ಹಂ ಸ್ವಾಹಾ) ಜಪಿಸಬೇಕು. ಅನಂತರ ಮೂಲರೂಪದ ಮತ್ತು 


ಅವತಾರತ್ರಯದ ಧ್ಯಾನಶ್ಲೋಕಗಳನ್ನು ಪಠಿಸಬೇಕು. 
ಧ್ಯಾನಶ್ಲೋಕಗಳು 
೧. ಮೂಲರೂಪದ ಧ್ಯಾನಶ್ಲೋಕಗಳು 
ಸಹಸ್ರಸೂರ್ಯೇಂದು ಸಮಾನಕಾಂತಿಂ 
ಸರೋಜನೇತ್ರಂ ಮುಖಚಂದ್ರಬಿಂಬಮ್‌ । 
ಸ್ಫುರತ್ಕಿರೀಟಂ ಮಣಿಕುಂಡಲೋಜ್ಜಲಂ 
ಛಾರ್ಷಂ ಸದಾ (ಶ್ರೀಪತಯೇ ನಮಂತಮ್‌ ॥ ೧ || 
ಉದ್ಯಮ್ಯ ದೋರ್ಭ್ಯಾಮಭಯಪ್ರದಂ ಸತಾಂ 
ಗದಾಯುಧಂ ಸ್ವರ್ಣಮಯಂ ದಧಾನಮ್‌ | 
ವಾಹ್ಯಾದಿದೇವೈರತಿಭಕ್ತಿಯುಕ್ಳೆಃ 


4 
ಸಂಸೇವ್ಯಮಾನಮರವಿಂದಸಮಾನಪಾದಮ್‌ || ೨॥ 


ಸಹಸ್ರವಿದ್ಯುತ್‌ ಪ್ರತಿಭಾಸಮಾನಂ 

ದಿವ್ಯಾಯುಧಂ ದೀರ್ಫಉರೋ ನಿಷಣ್ಣಮ್‌ | 
ಜ್ವಾಜ್ವಲ್ಯಮಾನೇ ಮಣಿವಜ್ರಪೀಠೇ 

ಜಗತ್ಸ ಭುಂ ಸರ್ವನಿಯಾಮಕಂ ಪ್ರಭುಮ್‌ ॥ ೩ ॥ 

ಲು 

ದ್ವಾತ್ರಿಂಶಪೂರ್ಣಶುಭಲಕ್ಬಣಸಾಂದ್ರದೇಹಂ 

ಕೌಶೇಯಯುಗ್ಕಮತಿಸೂಕ್ಟ್ಮತರಂ ದಧಾನಮ್‌ | 
ಸಂಪೂರ್ಣಸಜ್ಜ್ಞಾನಸುಖಂ ಚ ನಿತ್ಯಂ 

ಥ್ಯೇಯಂ ಸದಾ ಭಾರತೀಶಂ ಗುರುಂ ಮೇ ॥ ೪ || 
ಪ್ರಾಣದೇವಸ್ಯ ಶಿಷ್ಯೇಣ ನಾರದೇನ ಮಹಾತ್ಮನಃ 


೨ ಪ 
ಇದಂ ಸ್ತೋತ್ರಂ ಕೃತಂ ಪುಣ್ಯಂ | 


ಯಃ ಪಠೇದ್‌ ಭಕ್ತಿಪೂರ್ವಕಮ್‌ 

ಪ್ರಾಣಪ್ರಸಾದಾದ್‌ ವೈರಾಗ್ಯಭಕ್ತಿಜ್ಜಾ. ನಾದಿಕಂ ಲಭೇತ್‌ ॥ ೫ || 

- ಇತಿ ನಾರಾಯಣತಂತ್ರೇ ॥| 
೨. ಹನುಮದ್‌ ರೂಪದ ಧ್ಯಾನಶ್ಲೋಕಗಳು 

ಮರಕತಮಣಿವರ್ಣಂ ದಿವ್ಯಸೌಂದರ್ಯದೇಹಂ 

ನಖರದಶನಶಸ್ತೆ ಈ ವಜ್ರತುಲ್ಕೈಃ ಸಮೇತಮ್‌ | 
ತಟಿದಮವಕಿರೀಟಂ ಮೂರ್ಧ್ನಿ ರೋಮಾಂಕಿತಂ ಚೆ 

ಹರಿತಕುಸುಮಭಾಸಂ ನೇತ್ರಯುಗ್ಮಂ ಸುಫುಲ್ಲಮ್‌ ॥ ೧ ॥ 
ಅನಿಶಮತುಲಭಕ್ತ್ಯಾ ರಾಮದೇವಸ್ಯ ಯೋಗ್ಯಾನ್‌ 

ನಿಖಿಲಗುರುಚರಿತ್ರಾಣ್ಯಾಸ್ಯಪದ್ಮಾದ್‌ ವದಂತಮ್‌ । 
ಸ್ಫಟಿಕಮಣಿನಿಕಾಶೇ ಕುಂಡಲೇ ಧಾರಯಂತಂ 

5 


6 
ಗಜಕರ ಇವ ಬಾಹುಂ ರಾಮಸೇವಾರ್ತಜಾತಮ್‌ ॥ ೨ ॥ 


ಅನಿಶಸಮುದ್ರಢಿಮ್ನಂ ದೀರ್ಫವಕ್ಷಃಸ್ಥಲಂ ಚಿ 
ನವಕಮಲಸುಪಾದಂ ಮರ್ದಯಂತಂ ರಿಪೊಂಶ್ಚ | 
ಹರಿದಯಿತವರಿಷ್ಠಂ ಪ್ರಾಣಸೂನುಂ ಬಲಾಢ್ಯಂ 
ನಿಖಿಲಗುಣಸಮೇತಂ ಚಿಂತಯೇದ್‌ ವಾನರೇಶಮ್‌ ॥ ೩ ॥| 
- ಇತಿ ಮಾರ್ಕಂಡೇಯಪುರಾಣೇ ॥। 
೩. ಭೀಮರೂಪದ ಧ್ಯಾನಶ್ಲೋಕಗಳು 
ಉತ್ತಪ್ಪಕಾಂಚನಸಮಪ್ರತಿಭಾಸಮಾನಂ 
ವಿದ್ಯುತ್ಸಮಾನಮಣಿಕುಂಡಲಚಾರುಕರ್ಣಮ್‌ | 
ವೈಢೂರ್ಯವಜ್ರಮಣಿಘಟ್ಟಿತಮೌಳಿರತ್ತಂ 
ಪೂರ್ಣೀಂದುತುಲ್ಯಮುಖಸಂಸ್ಥಿತಪದ್ಮನೇತ್ರಮ್‌ Io ll 


ದುರ್ಯೋಧನಾದಿವಿಷಸರ್ಪವಿಮರ್ದಯಂತಂ 
ಗೆದಾಯುಧಂ ಹೇಮೆಮಯಂ ದಧಾನಮ್‌ । 

ಕರೇಣುತುಂಡಾಯಿತಬಾಹುಮೂಲಂ 
ಸುಪಲ್ಲವಾಕಾರತನುಂ ಸುಕೋಮಲಮ್‌ ॥ ೨ || 

ದೇದೀಪ್ಯಮಾನಮಣಿಕಂಕಣಹಸ್ತಯುಗ್ಮಂ 
ಪೆದ್ಮೋದರಾನುಮೃದು ಸುಂದರಮುಜ್ಜಲಂ ಚೆ | 


ಪ್ರವಾಲಮುಕ್ತಾಮಣಿಹೇಮಮಾಲಾಂ 

ಕಂಠೇ ಧೃತಂ ಪದ್ಮಮಾಲಾಸಮೇತಮ್‌ Ia || 
ಶ್ರಿಯಃಪತ್ಯೇರ್ನಿತ್ಯನಿವಾಸಯೋಗ್ಯಂ 

ಉರೋ ವಿಶಾಲಂ ಪರಮಾದ್ಭುತಂ ದೃಢಮ್‌ | 
ಶಿವೇಂದ್ರಪೂರ್ವೈರಶಿಭಕ್ತಿಯುಕ್ಳಿ: 


8 
ಸಂಸೇವ್ಯಮಾನಮರವಿಂದಸಮಾನಪಾದಮ್‌ ॥ ೪ ॥ 


ನಿತ್ಯಂ ಪಿಬಂತಂ ಪರಮಸ್ಯ ದೋರ್ಭ್ಯಾಂ 

ಭೈಷ್ಮೀಪತೇಃ ಪೂರ್ಣಕಥಾಮೃತಂ ಪರಮ್‌ | 
ಪಾಂಚಾಲ್ಯಪುತ್ರ್ಯಾ ವರಯಾ ಸಮೇತಂ 

ಪೀತಾಂಬರಂ ಚಾರುತರಂ ದಧಾನಮ್‌ ॥। ೫ ॥ 
ಸಂಪೂರ್ಣಸಜ್ಜ್ಞಾನಸುಖಂ ಚ ಸರ್ವದಾ । 

ಧ್ಯಾಯೇತ್‌ ಪತಿಂ ಜಗತಾಂ ವರಭೀಮಸೇನಮ್‌ ॥ ೬ ॥ 

- ಇತಿ ನಾರದೀಯೇ ॥| 
೪. ಮಧ್ವರೂಪದ ಧ್ಯಾನಶ್ಲೋಕಗಳು 

ಧೆ ೈಜವಜ್ರಾಂಕುಶಭೋಜ ಚಿಹ್ನಿತಾರುಣಸತ್ಚದಮ್‌ | 
ಪದ್ಮರಾಗಾರುಣಲಸನ್‌ ನಖರಾಜಿವಿರಾಜಿತಮ್‌ ॥ ೧ ॥ 


ಕ್ರಮಾತ್‌ ಪ್ರವೃತ್ತಂ ವಿಲಸನ್‌ ಜಂಘಾಯುಗಲಸಂಯುತಮ್‌ । 
ವಲಿತ್ರಯಾಂಕಿತಲಸತ್‌ ತನೂದರವಿರಾಜಿತಮ್‌ ॥| ೨ | 
ಅರಿವಾರ್ಯತ್ಹಸಲ್ಲಕ್ಷ್ಮ ಲಸದ್‌ ವಕ್ರ ಪದಾಂಬುಜಮ್‌ | 
ಚಾರುಪೀನಮಹೋರಸ್ಕಂ ದಿವ್ಯಗಂಧಾನುಲೇಪನಮ್‌ ॥ ೩ | 
ಪೀತವೃತ್ತಾಯತಭುಜಂ ಚಾರುಕಂಬುಸುಕಂಧರಮ್‌ | 
ಪೂರ್ಣಕಲಕೇಂದುಮುಖಂ ವಿದ್ರುಮಾಧರಪಲ್ಲವಮ್‌ ॥ ೪ ॥ 
ನವಮುಕ್ತಾವಲೀಲಸತ್‌ ದಂತಪಂಕ್ತಿವಿರಾಜಿತಮ್‌ । 
ರಕ್ತಪದ್ಮಾಯತದೃಶಂ ಚಾರುಹೇಮಸಮದ್ಯುತಿಮ್‌ ॥॥ ೫ ॥ 
ಅನಂತಗುಣಪೂರ್ಣೇನ ವ್ಯಾಸರೂಪೇಣ ವಿಷ್ಣುನಾ | 
ಕರುಣಾಪೂರ್ಣದೃಷ್ಟಿಭ್ಯಾಂ ಸರ್ವದೈವಾಭಿವೀಕ್ಲಿತಮ್‌ || ೬ || 
ವಾಣೀಗರುಡಶೇಷೇಶ ಶಕ್ರಸೂರ್ಯೇಂದುಪೂರ್ವಕ್ಯೆಃ | 

9 


10 
ಸುರೋತ್ತಮೈಃ ಸದಾ ಭಕ್ತ್ಯಾ ಸೇವ್ಯಮಾನಂ ಜಗದ್ಗುರುಮ್‌ ॥ ೭ ॥| 
ಶುಕನಾರದಭೃಗ್ವಾದ್ಯೈಃ ಮುನಿವರ್ಯೈಶ್ನ ಸೇವಿತಮ್‌ | 
ಸೇವಿತಂ ಸನಕಾದ್ಯೈಶ್ನ ಸಿದ್ಧಗಂಧರ್ವಸೇವಿತಮ್‌ Ie ll 
ಸಮುದ್ಗಿರಂತಂ ಮುಖತಃ ಸರ್ವವೇದಾನ್‌ ಮಹೌಜಸಮ್‌ | 
ಸಮಸ್ತವಿದ್ಯಾಧಿಪತಿಂ ಸಮಸ್ತಗುಣವಿಗ್ರಹಮ್‌ ॥ ೯ ॥ 
ಸಮಸ್ತದೋಷಹೀನಂ ಚ ಮಧ್ವಂ ಧ್ಯಾತ್ವಾ ಸದಾ ಪಠೇತ್‌ | 
ನಾಮ್ನಾಮಷ್ಟೋತ್ತರಶತಂ ಸರ್ವಾರಿಷ್ಟನಿವೃತ್ತಯೇ ॥ ೧೦ ॥| 
ಚಾರುಪ್ರಸನ್ನವದನಂ ಚಾರುತಾಮರಸೇಕ್ಟಣಮ್‌ | 
ಶೀಮಧ್ವಂ ಸಂಸ್ಕರನ್‌ ಮರ್ತ್ಯಃ ಪರತ್ರೇಹ ಚ ಮೋದತೇ ॥ ೧೧ ॥ 

- ಇತಿ ಪಂಚರಾತ್ರಾಗಮೇ ॥ 

ಹೆಚ್ಚಿನ ಕಾಲಾವಕಾಶವಿಲ್ಲದಿದ್ದರೆ (ಶ್ರೀಮಧ್ವಾಚಾರ್ಯರ ತಂತ್ರಸಾರೋಕ್ತೆ 


ಒಂದು ಧ್ಯಾನಶ್ಲೋಕವನ್ನಾದರೂ ಪಠಿಸಲೇಬೇಕು. 
ತಂತ್ರಸಾರೋಕ್ತ ಧ್ಯಾನಶ್ಲೋಕ 
ಉದ್ಯದ್ರವಿಪ್ರಕರಸನ್ನಿಭಮಚ್ಛತಾಂಕೇ 
ಸ್ವಾಸೀನವಸ್ಥ ನುತಿನಿತ್ಯವಚಃ ಪ್ರವೃತ್ರಿಮ್‌ / 
ಧ್ಯಾಯೇದ್‌ ಗದಾಭಯಕರಂ ಸುಕ್ತತಾಂಜಲಿಂ ತೆಂ 
ಪ್ರಾಣಂ ಯಥೇಷ್ಟತನುಮುನ್ಹತಕರ್ಮಶಕ್ಕಿಮ್‌ // 
ಮೇಲೆ ತಿಳಿಸಿರುವ ಪ್ರಕಾರ ಮುಖ್ಯಪ್ರಾಣದೇವರ ಮೂಲ ಮತ್ತು 
ಅವತಾರತ್ರಯರೂಪಗಳನ್ನು ಧ್ಯಾನಿಸಿದ ನಂತರ ಪ್ರತಿಮೆಯಲ್ಲಿ ಒಂದರೊಳಗೆ 
ಒಂದರಂತೆ ಮೂರು ಗೋಲಕಗಳಿವೆಯೆಂದು ಚಿಂತಿಸಿ ಅವುಗಳಲ್ಲಿ ಸನ್ನಿಹಿತವಾಗಿರುವ 
ದೇವತಾರೂಪಗಳನ್ನು ಧ್ಯಾನಿಸಬೇಕು. 
ಪ್ರತಿಮೆಯಲ್ಲಿ ಗೋಲಕತ್ರಯ ಚಿಂತನ 
11 


12 
ಪ್ರಥಮ ಗೋಲಕದಲ್ಲಿ - ಮುಖ್ಯಪ್ರಾಣ ದೇವರ ಮೂಲರೂಪವು ಹನುಮ 


ಭೀಮ ಮಧ್ವ ಎಂಬ ಅವತಾರತ್ರಯ ರೂಪಗಳೊಂದಿಗೆ ಇರುವುದೆಂದು 
ಚಿಂತಿಸಬೇಕು. 

ಪ್ರಥಮ ಗೋಲಕದೊಳಗಿರುವ ದ್ವಿತೀಯ ಗೋಲಕದಲ್ಲಿ - ವಾಯುದೇವರ 
ಮೂರು ಕೋಟಿ ರೂಪಗಳು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಂಬ 
ಪಂಚರೂಪಗಳು, ಚತುರ್ಮುಖ ಬ್ರಹ್ಮದೇವರು ಹಾಗೂ ಸರಸ್ವತೀ ಮತ್ತು ಭಾರತೀ 
ದೇವಿಯರು ಇರುವರೆಂದು ಧ್ಯಾನಿಸಬೇಕು. 

ದ್ವಿತೀಯ ಗೋಲಕದೊಳಗೆ ಮತ್ತೊಂದು ಮೂರನೆಯ ಗೋಲಕವಿದೆಯೆಂದು 
ತಿಳಿಯಬೇಕು. ಮೂರನೆಯ ಗೋಲಕದಲ್ಲಿ - 'ಶ್ರೀಮಹಾಲಕ್ಷ್ಮೀ ಸಮೇತನಾದ 
ಜ್ಯೋತಿಸ್ಟರೂಪನಾದ ಮಾಧವನು ರಾಮಕೃಷ್ಣವೇದವ್ಯಾಸಾದಿ ರೂಪಗಳಿಂದಲೂ, 
ಪ್ರಣವ ಪ್ರತಿಪಾದ್ಯವಾದ ವಿಶ್ವಾದಿ ಎಂಟು ರೂಪಗಳಿಂದಲೂ, ಅನಿರುದ್ಧಾದಿ 


ಪಂಚರೂಪಗಳಿಂದಲೂ, ಬೃಹತೀಸಹಸ್ರ ಪ್ರತಿಪಾದ್ಯ ಎಪ್ಪತ್ತೆರಡು ಸಾವಿರ 
ರೂಪಗಳಿಂದಲೂ, ಶಕ್ತ್ರ್ಯಾದಿ ತತ್ವದೇವತಾ ರೂಪಗಳಿಂದಲೂ, ಅಜಾದಿ ಮಾತೃಕಾ 
ರೂಪಗಳಿಂದಲೂ ಸನ್ನಿಹಿತನಾಗಿರುವನೆಂದು ಧ್ಯಾನಿಸಬೇಕು. 
ಅವಯವಗಳಲ್ಲಿ ಭಗವದ್ರೂಪಗಳ ಚಿಂತನ 

ಮುಖ್ಯಪ್ರಾಣದೇವರ ಅಂಗಾಂಗಗಳಲೆಲ್ಲ ಗರುಡಶೇಷಾದಿ ಸಕಲ ದೇವತೆಗಳೂ 
ಹಾಗೂ ನಾರದಾದಿ ಸಕಲ ಮಹರ್ಷಿಗಳೂ ಆತ್ರಿತರಾಗಿ ನೆಲೆಸಿರುವರೆಂದೂ 
ಚಿಂತಿಸಬೇಕು. (ಶ್ರೀಮದಾಚಾರ್ಯರವರೆಗೆ ಸಕಲ ಗುರುಪರಂಪರೆಯವರೂ ಅಲ್ಲಿ 
ಆಶ್ರಿತರಾಗಿರುವರೆಂದು ತಿಳಿಯಬೇಕು. ಅನಂತರ ನಾರದೀಯ ಪುರಾಣದಲ್ಲಿ 
ಹೇಳಿರುವಂತೆ  ಮುಖ್ಯಪ್ರಾಣದೇವರ ಅವಯವಗಳಲ್ಲಿ ಸನ್ನಿಹಿತವಾಗಿರುವ 
ಭಗವಂತನ ರೂಪವಿಶೇಷಗಳನ್ನು ಧ್ಯಾನಿಸಬೇಕು. 

ನಾರಾಯಣೋ ಹರಿಃ ಸಾಕ್ಟಾತ್‌ ಲಲಾಟೇ ಸಂಸ್ಥಿತಃ ಸದಾ | 

13 


14 
ಶಿಂಶುಮಾರೋ ಹರಿಸ್ಸಾಕ್ಬಾತ್‌ ಪ್ರಾ ತ್ರಾಣವಕ್ತ್ರೇ ಚಿ ಸಂಸ್ಥಿತಃ Io Il 


ವಾಮನೇತ್ರಸ್ಥಿತೋ ವಿಷ್ಣುರ್‌ ದಕ್ಷಿಣೇ ಕಪಿಲಸ್ತಥಾ | 

ನಾಸಾಗ್ರೇ ಮತ್ತ $ಮೂರ್ತಿಸ್ತು ನಾಸಪೃಷ್ಠೇ ಚ ಕೂರ್ಮಕಃ ॥ ೨ | 
ಶ್ರೋತ್ರಯೋಃ ರಾಮಕೃಷ್ಣೌ್‌ ಚೆ ಕಂಠೇ ಧನ್ವಂತರಿಸ್ತಥಾ | 
ಕಪೋಲೇ ವಾಸುದೇವಸ್ತು ರಮಯಾ ಸಹ ಮೋದತೇ ॥ ೩ | 
ಪೂರ್ಣಾನಂದಗುರೋರ್ನಿತ್ಯಂ ಮಾಧವೋ ಮಧುಸೂದನಃ | 
ಹೃದಯೇ ಪ ಪ್ರಾಜ್ಞಮೂರ್ತಿಸ್ತು ದತ್ತಾತ್ರೇಯೇಣ ರೂಪತಃ ॥ ೪ ॥ 
ವರಾಹರೂಪೋ ಭಗವಾನ್‌ ಉರಸ್ಯೇವ ಹಿ ಸಂಸ್ಥಿತಃ | 
ಶಕ್ತಿಪ್ರತಿಷ್ಠಾರೊಪಾಶ್ಚ ಮಾಲಾಕಾರೇಣ ಸಂಸ್ಥಿತಾಃ ॥ ೫॥ 
ಬಾಹುಯುಗೈಸ್ಸಿತೌ ಸಾಕ್ಷಾತ್‌ ಕಲ್ಕಿಬುದ್ದೌ ಸದೈವ ಚ | 
ಹಸ್ತಯುಗ್ಕ ಸ್ಥಿತಃ ಸಾಕ್ಟಾತ್‌ ಕೃಷ್ಣದ್ವೈಪಾಯನಃ ಪ್ರಭುಃ ॥ ೬ 1 


ನಾಭೌ ಚ ಪದ್ಮನಾಭಶ್ಚ ಕಕ್ಚಯೋಸ್ತು ದ್ವಿರೂಪಕಃ | 
ವಾಮನೋ ಮಹಿದಾಸಶ್ನ ಕಟಿಯುಗ್ಮೇ ಚಿ ಸಂಸ್ಥಿತಃ ॥ ೭ ॥॥ 
ಗೋವಿಂದೋ ಯಷಭಕ್ಚ್ಯವ ಊರುಯುಗ್ಮೇ ಚಿ ಸಂಸ್ಷಿತೌ | 
ಯಜ್ಞನಾಮಾ ಹರಿರ್ನಿಷ್ಟುಃ ಸಮೇತಂ ಶ್ರೀಧರೇಣ ಚಿ ॥ ೮ ॥ 
ಮುಖ್ಯಪ್ರಾಣಸ್ಯ ಜಾನ್ಹೋಸ್ತು ಸಂಸ್ಥಿತೋ ರಮಯಾ ಸಹ | 
ಪಾದಾಗ್ರೇ ಹಂಸಮೂರ್ತಿಸ್ತು ಕೇಶವಃ ಪ ಪಾದಮಧ್ಯಗಃ || ೯ || 
ಪಾದಪೃಷ್ಠೇ ಹೃಷೀಕೇಶಃ ಸರ್ವಕಾಲೇ ಚೆ ಸಂಸ್ಥಿತಃ | 
ಮುಖ್ಯಪ್ರಾಣೇ ಚಿ ಯತ್ಕರ್ಮ ತಮಾದಾತುಂ ದ್ವಿರೂಪಕಃ ॥ ೧೦ ॥ 
ರುದ್ರಾದ್ಯಾಸ್ತತ್ವದೇವಾಶ್ನ ವಾಯುದೇಹೇ ಚ ಸ ಸಂಸ್ಥಿತಾಃ | 
ನಿಯಮ್ಯಾಸ್ತು ಸದಾ ಸರ್ವೇ ಪ್ರಾಣದೇವೇನ ಕೇವಲಮ್‌ I ೧೧ ॥ 
ಸಾಕ್ಟಾನ್ಗಿಯಾಮಕೋ ವಿಷ್ಣುರ್‌ ಬ್ರಹ್ಮವಾಯ್ಹೋಃ ಸದೈವ ಚ | 

15 


16 


ರುದ್ರಾದಿ ಸರ್ವಜೀವಾನಾಂ ತದ್‌ ದ್ವಾರೇಣ ನಿಯಾಮಕಃ ॥ ೧೨ ॥ 
ನಾರದಪುರಾಣೋಕ್ತ ಭಗವಂತನ ರೂಪಗಳು 


ಅವಯವ 
ಹಣೆ 
ಮುಖ 
ಎಡಗಣು 

ಣ 
ಬಲಗಣು 

ಣಿ 
ಮೂಗಿನ ತುದಿ 
ಮೂಗಿನ ಬುಡ 
ಬಲಗಿವಿ 
ಎಡಗಿವಿ 


ಭಗವದ್‌ ರೂಪ 
ನಾರಾಯಣ 
ಶಿಂಶುಮಾರ 
ವಿಷ್ಣು 

ಕಪಿಲ 

ಮತ್ಸ್ಯ 

ಕೂರ್ಮ 


ಕಂಠ 
ಗೆಲ್ಲಗಳು 
ಹೃದಯ 
ಎದೆ 


ಬಲ ತೋಳು 
ಎಡ ತೋಳು 
ಹಸ್ತಗೆಳು 
ನಾಭಿ 
ಕೊಂಕುಳು 


ಸೊಂಟ 


ಧನ್ವಂತರಿ 
ವಾಸುದೇವ 
ಮಾಧವ, ಮಧುಸೂದನ, ಪ್ರಾಜ್ಞ, ದತ್ತಾತ್ರೇಯ 
ಈ ಎಂ.) 

ವರಾಹ ಮತ್ತು ಮಾಲಾಕಾರವಾಗಿ ಶಕ್ತಿ, 
ಪ್ರತಿಷ್ಠಾದಿ ರೊಪಗಳು ವರಾಹನನ್ನು ಸುತ್ತುವರೆದಿವೆ. 
ಕಲ್ಕಿ 
ಬುಧ 

ಛ 
ವೇದವ್ಯಾಸರು 
ಪದ್ಮನಾಭ 
ವಾಮನ (ಎರಡು ರೂಪಗಳಲ್ಲಿ) 
ಮಹಿದಾಸ (ಎರಡು ರೂಪಗಳಲ್ಲಿ) 


17 


18 


ತೊಡೆಗಳು ಗೋವಿಂದ ಮತ್ತು ಯಷಭ 
ಮಂಡಿಗಳಲ್ಲಿ ಲಕ್ಷ್ಮೀ ಸಹಿತ ಯಜ್ಞ ಮತ್ತು ಶ್ರೀಧರ 
ಪಾದಗಳ ತುದಿ ಹಂಸ 

ಪಾದ ಮಧ್ಯೆ ಕೇಶವ 

ಹಿಮ್ಮಡಿ ಹೃಷೀಕೇಶ 


ನಾವು ಮುಖ್ಯಪ್ರಾಣನಲ್ಲಿ ಅರ್ಪಿಸುವ ಕರ್ಮಗಳನ್ನು ಸ್ವೀಕರಿಸಿ ಫಲ 
ನೀಡುವುದಕ್ಕಾಗಿ ಭಗವಂತನು ಹಂಸ, ಕೇಶವ ಮತ್ತು ಹೃಷೀಕೇಶ ಎಂಬ ಮೂರು 
ರೂಪಗಳಲ್ಲಿ (ಪ್ರತಿಯೊಂದರಲ್ಲೂ ದ್ವಿರೂಪನಾಗಿದ್ದು) ಮೇಲೆ ತಿಳಿಸಿರುವಂತೆ 
ಪಾದಗಳ ಭಾಗೆಗಳಲ್ಲಿರುವನು. ರುದ್ರಾದಿ ಎಲ್ಲ ತತ್ವದೇವತೆಗಳೂ ವಾಯುದೇವರ 
ದೇಹದಲ್ಲಿ ವಿವಿಧ ಅಂಗಗಳನ್ನು ಆಶ್ರಯಿಸಿರುವುದಲ್ಲದೆ ಸದಾ ವಾಯುದೇವರಿಂದ 
ನಿಯಮ್ಯರಾಗಿರುತ್ತಾರೆ. ಬ್ರಹ್ಮವಾಯುಗಳಿಗೆ ಮಾತ್ರ ಸದಾ ವಿಷ್ಣುವೇ ಸಾಕ್ಟಾದ್‌ 


ನಿಯಾಮಕನಾಗಿರುವನು. 
ಅಭಿಷೇಕದ ಕ್ರಮ 

ಗೋಲಕತ್ರಯ ಚಿಂತನೆಯ ನಂತರ ವಿಷ್ಣುಪಾದೋದಕದಿಂದ (ನಿರ್ಮಾಲ್ಯ 
ತೀರ್ಥದಿಂದ) ಇಲ್ಲಿ ತಿಳಿಸಲಾಗಿರುವ ಪ್ರಕಾರ ಮಂತ್ರಗೆಳನ್ನೂ ಸೂಕ್ತಗಳನ್ನೂ 
ಹೇಳಿಕೊಳ್ಳುತ್ತ ಪ್ರಾಣದೇವರಿಗೆ ಅಭಿಷೇಕ ಮಾಡಬೇಕು. ಇದೇ ಕ್ರಮದಲ್ಲಿ 
ಪ್ರತಿನಿತ್ಯವೂ ಕ್ಷೀರಾಭಿಷೇಕ ಮಾಡುವುದು ಉತ್ತಮ. ಅದು ಸಾಧ್ಯವಿಲ್ಲದಿದ್ದರೆ 
ಹನುಮಜ್ಜಯಂತಿ ಇತ್ಯಾದಿ ವಿಶೇಷ ದಿನಗಳಲ್ಲಾದರೂ ತಪ್ಪದೇ ಮಾಡಬೇಕು. 

ಉತ್ತಮ ಪಕ್ಷ: ಪ್ರಣವದಿಂದ ಮೂರು ಸಲ, ನಾರಾಯಣಾಷ್ಟಾಕ್ಸರ ಮಂತ್ರದಿಂದ 
ಮೂವತ್ತು ಸಲ (ಓಂ ನಮೋ ನಾರಾಯಣಾಯ), ಹಂಸ ಮಂತ್ರದಿಂದ ಮೂರು 
ಸಲ (ಓಂ ಹಂಸಃ ಸೋರಹೆಂ ಸ್ವಾಹಾ), ದ್ವಾದಶಾಕ್ಷರ ಮಂತ್ರದಿಂದ ಹನ್ನೆರಡು ಸಲ 
(ಓಂ ನಮೋ ಭಗವತೇ ವಾಸುದೇವಾಯ), ವಿಷ್ಣುಗಾಯತ್ರಿಯಿಂದ ಹತ್ತು ಸಲ 

19 


20 

(ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧಿಮಹಿ ತನ್ನೋ ವಿಷ್ಣುಃ 
ಪ್ರಚೋದಯಾತ್‌), ವಾಯುಮಂತ್ರಗಳಿಂದ ನೂರೆಂಟು ಸಲ (ಅಂದರೆ ಓಂ 
ಪ್ರಾಣಾಯ ನಮಃ, ಓಂ ಅಪಾನಾಯ ನಮಃ, ಓಂ ವ್ಯಾನಾಯ ನಮಃ, ಓಂ 
ಉದಾನಾಯ ನಮಃ, ಓಂ 

ಸಮಾನಾಯ ನಮಃ, ಓಂ ಬ್ರಹ್ಮಣೇ ನಮಃ, ಓಂ ಖತಾಯ ನಮಃ, ಓಂ 
ಸತ್ಯಾಯ ನಮಃ, ಓಂ ಧರ್ಮಾಯ ನಮಃ, ಹೀಗೆ ಪ್ರತಿ ಮಂತ್ರದಿಂದಲೂ ತಲಾ 
ಹನ್ನೆರಡು ಸಲ), ಖಷಭಸೂಕ್ತ, ಬಳಿತ್ಲಾಸೂಕ್ತ ಮನ್ಯುಸೂಕ್ತ ಹಾಗೂ ಪವಮಾನ 
ಪಂಚೆಸೂಕ್ತಗಳಿಂದಲೂ(ಅಂದರೆ ಪುರುಷಸೂಕ್ತ, ಪವಮಾನಸೂಕ್ತ, ನ ತಮಂಹೋ 
ಸೂಕ್ತ, ಇತಿ ವಾ ಸೂಕ್ತ ಮತ್ತು ಅಸ್ಯ ವಾಮೀಯ ಸೂಕ್ತಗಳಿಂದ) ಕೊನೆಯಲ್ಲಿ 
ವಾಯುಸ್ತುತಿಯಿಂದಲೂ ಅಭಿಷೇಕ ಮಾಡಬೇಕು. 

ಮಧ್ಯಮ ಪಕ್ಷ: ಬಳಿತ್ಥಾಸೂಕ್ತ, ಮನ್ಯುಸೂಕ್ತ ಮತ್ತು ವಾಯುಸ್ತುತಿಗಳನ್ನು 


ಪೂರ್ತಿ ಹೇಳಿ ಅಭಿಷೇಕ ಮಾಡುವುದು ಮಧ್ಯಮ ಪಕ್ಷ. 

ಅಧಮ ಪಕ್ಷ: ಕಾಲಾವಕಾಶವಿಲ್ಲದಿದ್ದರೆ ನಖಸ್ತುತಿಯ ಎರಡು ಶ್ಲೋಕಗಳನ್ನು 
ಪೂರ್ತಿ ಹೇಳಿ, ವಾಯುಸ್ತುತಿಯ ೧೪ನೇ ಶ್ಲೋಕ (ಮಾತರ್ಮೇ ಮಾತರಿಶ್ಚನ್‌....) 
ಮತ್ತು ಕೊನೆಯ ಎರಡು ಶ್ಲೋಕಗಳನ್ನು ಪಠಿಸಿ ಅಭಿಷೇಕ ಮಾಡಬಹುದು. 

(ಅಭಿಷೇಕ ಕಾಲದಲ್ಲಿ ನಿತ್ಯಪಠನೆಗೆ ಅತ್ಯವಶ್ಯವಾದ ಬಳಿತ್ಥಾಸೂಕ್ತ, ಮನ್ಯುಸೂಕ್ತ, 
(ಶ್ರೀನರಸಿಂಹ ನಖಸ್ತುತಿ ಮತ್ತು ಶ್ರೀಹರಿವಾಯುಸ್ತುತಿಗಳ 'ಪೂರ್ಣಪಾಠಗಳನ್ನು 
ಇಲ್ಲಿಯೇ ಮುಂದೆ ಕೊಡಲಾಗಿದೆ. ಗೃಂಥವಿಸ್ತಾರದ ಭೀತಿಯಿಂದ ಇಲ್ಲಿ ಎಲ್ಲ 
ಸೂಕ್ತಗಳನ್ನೂ ಕೊಡಲಾಗಿಲ್ಲ. ಪವಮಾನಪಂಚೆಸೂಕ್ತಗಳು ಮತ್ತಿತರ ಅಭಿಷೇಕ 
ಸೂಕ್ತಗಳಿಗೆ “ಸಸ್ವರ ವೇದಮಂತ್ರಾಃ'' ಇತ್ಯಾದಿ ಗ್ರಂಥಗಳನ್ನು ನೋಡಿರಿ. ) 

ಷೋಡಶೋಪಚಾರ ಮತ್ತು ಸಮರ್ಪಣೆ 
ಅಭಿಷೇಕ ಮಾಡಿದ ಬಳಿಕ ಪ್ರಾಣದೇವರಿಗೆ ನಿರ್ಮಾಲ್ಯ ತೀರ್ಥವನ್ನು 
21 


22 
ಮೂರುಸಲ ಸ್ವೀಕಾರಕ್ಕೆ ಮತ್ತು ಒಂದು ಸಲ ಪ್ರೋಕ್ಷಣೆಗೆಂದು ಕೊಟ್ಟು, ಮಂಗಳಾರತಿ 
ಮಾಡಿ, ಪ್ರತಿಮೆಯನ್ನು ವಸ ದಿಂದ ಒರಸಿ, ದೇವರ ಬಲಭಾಗದಲಿ ಪ್ರತ್ಯೇಕ 
A) ೧) 

ತಟ್ಟೆಯಲ್ಲಿ ಇಡಬೇಕು. 

ತೆಂತ್ರಸಾರೋಕ್ಷ ಕ್ರ ಮದಲ್ಲಿ ದೇವರಿಗೆ ಷೋಡಶೋಪಚಾರ ಪೂಜೆಯನ್ನು 
ಮಾಡಿದ ಬಳಿಕ ಮುಖ್ಯಪ್ಪಾ ್ರ್ರಣದೇವರಿಗೆ ಭಗವಂತನಿಗೆ ಅರ್ಪಿತವಾದ ತುಳಸಿ, ಹೂವು 
ಹಾಗೂ ಗಂಧಾಕ್ಷತೆಗಳನ್ನು ಅರ್ಪಿಸಿ, ಪ್ರೋಕ್ಷಣೆಗೆ ಶಂಖೋದಕವನ್ನು ಕೊಟ್ಟು, 
ಅನಂತರ ದೇವರ ತೀರ್ಥವನ್ನು ಮೂರು ಸಲ ಕೊಡಬೇಕು. ಹರಿಗೆ ಅರ್ಪಿತವಾದ 
ನೈವೇದ್ಯವನ್ನು ಪ್ರಾಣದೇವರಿಗೆ ಶಾಸ್ತ್ರೋಕ್ತ ರೀತಿಯಲ್ಲಿ ಅರ್ಪಿಸಿಬೇಕು. ಅನಂತರ 
ದೇವರಿಗೆ ಪುನಃ ಮಂಗಳಾರತಿ ಮಾಡಿ. ಅದರಿಂದಲೇ ಪ ಪ್ರಾಣದೇವರಿಗೆ ಮಂಗಳಾರತಿ 
ಮಾಡಬೇಕು.  ಖಿಲವಾಯುಸ್ತುತಿ ಇತ್ಯಾದಿಗಳನ್ನು ಪಠಿಸಿ ಮಂತ್ರಪುಷ್ಪವನ್ನು 
ಸಮರ್ಪಿಸಿ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಕೃಷ್ಣಾರ್ಪಣ ಬಿಡಬೇಕು. 


ಜ್‌ 


ಇಳಿ ಇ 


ಸ್ಯ ಸ್ಮೃತ್ಯಾ ಚ ನಾಮೋಕ್ಸ್ಯಾ ತಪೋ ಪೂಜಾ ಕ್ರಿಯಾದಿಷು ! 
ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಕೆ ತಮ್‌ // 

ಮಂತ್ರಹೀನಂ ಕ್ರಿಯಾಹೀನಂ ಭಕ್ಷಿಹೀನಂ ಜಗತ್ಪತೇ / 

ಯತ್ಛತೆಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ // 

ಅನೇನ ಯಥಾಶಕ್ತಿ ಮಯಾನುಷ್ಠಿತೇನ ಮನುನಾಮಕ ಪ್ರೀಭಾರತೀರಮಣ 
ಮುಖ್ಯಪ್ರಾಣಾಭಿಷೇಕೇನ ಧ್ಯಾನಾವಹನಾದಿ ಷೋಡಶೋಪಚಾರ ಪೂಜನೇನ ಚ 
(ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ (ಶ್ರೀಲಕ್ಷ್ಮೀನಾರಾಯಣ 
ಪ್ರೀಯತಾಂ ಸುಪ್ರೀತೋ ವರದೋ ಭವತು || ಶ್ರೀಕೃಷ್ಣಾರ್ಪಣಮಸ್ತು ॥ 

ಅಥ ಬಳಿತ್ದಾ ಸೂಕ್ತಮ್‌ 
ಬಳಿತ್ಥೇತಿ ಪಂಚರ್ಚಸ್ಯ ಸೂಕ್ತಸ್ಯ ಔಚಥ್ಯೋ ದೀರ್ಥತಮಾ ಭೃಗುಃ ಯಷಯಃ 
23 


24 


ಪ್ರಾಹಾಗ್ದಿರ್ದೇವತಾ ಜಗತೀಛಂದಃ ಮುಖ್ಯಪ್ರಾಣಾಭಿಷೇಕೇ ವಿನಿಯೋಗಃ । 

ಓಂ ಬಳಿತ್ಲಾ ತದ್ದಪುಷೇ ಧಾಯಿ ದರ್ಶತಂ ದೇವಸ್ಯ ಭರ್ಗಃ ಸಹಸೋ 
ಯತೋರಜನಿ | ಯದೀಮುಪಹ್ವರತೇ ಸಾಧತೇ ಮತಿಃ ಖತಸ್ಯ ಥೇನಾ ಅನಯಂತ 
ಸಸ್ರುತಃ ॥ ೧ ॥ ಪೃಕ್ಟೋ ವಪುಃ ಪಿತುಮಾನ್ನಿತ್ಯ ಆ ಶಯೇ ದ್ವಿತೀಯ ಮಾ 
ಸಪ್ತಶಿವಾಸು ಮಾತೃಷು | ತೃತೀಯಮಸ್ಯ ವೃಷಭಸ್ಯ ದೋಹಸೇ ದಶಪ್ರಮತಿಂ 
ಜನಯಂತ ಯೋಷಣಃ ॥ ೨ | ನಿರ್ಯದೀಂ ಬುದ್ದಾನ್ಮಹಿಷಸ್ಯ ವರ್ಪಸ 
ಈಶಾನಾಸಃ ಶವಸಾ ಕ್ರಂತ ಸೂರಯಃ | ಯದೀಮನುಪ್ರದಿವೋ ಮಧ್ವ ಆಧವೇ 
ಗುಹಾ ಸಂತಂ ಮಾತರಿಶ್ವಾ ಮಥಾಯತಿ ॥ ೩ 1! ಪ್ರಯತ್ನಿತುಃ ಪರಮಾನ್ನೀಯತೇ 
ಪರ್ಯಾ ಪೃಕ್ಷುಧೋ ವೀರುಧೋ ದಂಸು ರೋಹತಿ | ಉಭಾ ಯದಸ್ಯ ಜನುಷಂ 
ಯದಿನ್ಹತ ಆದಿದ್ಯವಿಷ್ಟೋ ಅಭವತ್‌ ಫೃಣಾ ಶುಚಿಃ | ೪ || ಆದಿನ್ಮಾತ್ಮ್ಮರಾ 
ವಿಶದ್ಯಾ ಸ್ವಾ ಶುಚಿರಹಿಂಸ್ಯಮಾನ ಉರ್ವಿಯಾ ವಿ ವಾವೃಧೇ ಅನು ಯತ್ಪೂರ್ವಾ 


ಅರುಹತ್ಸನಾ ಜುವೋ ನಿ ನವ್ಯಸೀಷ್ಟವರಾಸು ಧಾವತೇ || ೫ ಇತಿ ಬಳಿತ್ಥಾಸೂಕ್ತಮ್‌।| 
ಅಥ ಮನ್ಯುಸೂಕ್ತಮ್‌ 

ಯಸ್ತೇ ಮನ್ಯೋ ಇತಿ ಸಪ್ಪರ್ಜಸ್ಯ ಸೂಕ್ತಸ್ಯ ತಾಪಸೋ ಮನ್ಯುರ್ಮನ್ಯುಃ 
ತ್ರಿಷ್ಣುಪ್‌ ಆದ್ಯಾ ಜಗತೀ | ತ್ವಯಾ ಮನ್ಯೋ ಇತಿ ಸಪ್ಪರ್ಜಸ್ಯ ಸೂಕ್ತಸ್ಯ 
ತಾಪಸೋ ಮನ್ಯುರ್ಮನ್ಯುಕ್ತ್ರಿ ಷ್ಟುಪ್‌ ಅಂತ್ಯಾಶ್ನತಸ್ರೋ ಜಗತಃ | ಮುಖ್ಯ- 
ಪ್ರಾಣಾಭಿಷೇಕೇ ವಿನಿಯೋಗಃ ॥1 

ಓಂ ಯಸ್ತೇ ಮನ್ಯೋ5ವಿಧದ್ವಜ್ರ ಸಾಯಕ ಸಹ ಓಜಃ ಪುಷ್ಯತಿ ವಿಶ್ವಮಾನುಷಕ್‌। 
ಸಾಹ್ಯಾಮ ದಾಸಮಾರ್ಯಂ ತ್ವಯಾ ಯುಜಾ ಸಹಸ್ಯತೇನ ಸಹಸಾ ಸಹಸ್ವತಾ 
ll ಮನ್ಯುರಿಂದ್ರೋ ಮನ್ಯುರೇವಾಸದೇವೋ ಮನ್ಯುರ್ಹೋತಾ ವರುಣೋ 
ಜಾತವೇದಾಃ | ಮನ್ಯುಂ ವಿಶ ಈಳತೇ ಮಾನುಷೀರ್ಯಾಃ ಪಾಹಿ ನೋ ಮನ್ಯೋ 
ತಪಸಾ ಸಜೋಷಾಃ ॥| ೨ || ಅಭೀಹಿ ಮನ್ಯೋ ತವಸಸ್ತವೀಯಾನ್‌ ತಪಸಾ 

25 


26 
ಯುಜಾ ವಿ ಜಹಿ ಶತ್ರೂನ್‌। ಅಮಿತ್ರಹಾ ವೃತ್ರಹಾ ದಸ್ಯುಹಾ ಚ ವಿಶ್ವಾವಸೂನ್ಯಾ 
ಭರಾತ್ವಂ ನಃ | ೩ | ತ್ವಂ ಹಿ ಮನ್ಯೋ ಅಭಿಭೂತ್ಯೋಜಾಃ 
ಸ್ವಯಂಭೂರ್ಭಾಮೋ ಅಭಿಮಾತಿಷಾಹಃ | ವಿಶ್ವಚಿರ್ಷಣಿಃ ಸ ಹುರಿಃ 
ಸಹಾವಾನಸ್ಮಾಸ್ಟೋಜಃ ಪೃತನಾಸು ದೇಹಿ | ೪ ॥ ಅಭಾಗಃ ಸನ್ನಪ ಪರೇತೋ 
ಅಸ್ಮಿ ತವ ಕ್ರತ್ವಾ ತವಿಷಸ್ಯ ಪ್ರಚೇತಃ । ತಂ ತ್ವಾ ಮನ್ಯೋ ಅಕ್ರತುರ್ಜಿಹೀಳಾಹಂ 
ಸ್ವಾತನೂರ್ಬಲದೇಯಾಯ  ಮೇಹಿ 1... ೫ |. ಅಯಂ ತೇ 
ಅಸ್ಮ್ಯುಪಮೇಹ್ಯರ್ವಾಜ್‌್‌ ಪ್ರತೀಚೀನಃ ಸಹುರೇ ವಿಶ್ವಧಾಯಃ। ಮನ್ಯೋ ವಜ್ರಿನ್ನಭಿ 
ಮಾಮಾ ವವೃತ್ತ್ವ ಹನಾವ ದಸ್ಯೂಂರುತ ಬೋಧ್ಯಾಪೇಃ ॥೬॥ ಅಭಿ ಪ್ರೇಹಿ 
ದಕ್ಷಿಣತೋ ಭವಾಮೇತಿಧಾ ವೃತ್ರಾಣಿ ಜಂ ಘನಾವ ಭೂರಿ | ಜುಹೋಮಿ ತೇ 
ಧರುಣಂ ವಧ್ವೋ ಅಗ್ರಮುಭಾ ಉಪಾಂಶು ಪ್ರಥಮಾ ಪಿಬಾವ ॥೭॥ ತ್ವಯಾ 
ಮನ್ಯೋ ಸರಥಮಾರುಜಂತೋ ಹರ್ಷಮಾಣಾಸೋ ಧೃಷಿತಾ ಮರುತ್ವಃ | ತಿಗ್ಮೇಷವ 


ಆಯುಧಾ ಸಂಶಿಶಾನಾ ಅಭಿ ಪ್ರಯಂತು ನರೋ ಅಗ್ನಿರೂಪಾಃ ॥ ೮ ॥ ಅಗ್ಲಿರಿವ 
ಮನ್ಯೋ ತ್ವಿಷಿತಃ ಸಹಸ್ವ ಸೇನಾನೀರ್ನಃ ಸಹುರೇ ಹೂತ ಏಧಿ | ಹತ್ತಾಯ ಶತ್ರೂನ್‌ 
ವಿಭಜಸ್ವ ವೇದ ಓಜೋ ಮಿಮಾನೋ ವಿ ಮೃಥೋ ನುದಸ್ವ || ೯॥ ಸಹಸ್ವ ಮನ್ಯೋ 
ಅಭಿಮಾತಿಮಸ್ಮೇ ರುಜನ್‌ ಮೃಣನ್‌ ಪ್ರಮೃಣನ್‌ ಪ್ರೇಹಿ ಶತ್ರೂನ್‌। ಉಗ್ರಂ ತೇ 
ಪಾಜೋ ನನ್ವಾ ರುರುದ್ರೇ ವಶೀ ವಶಂ ನಯಸ ಏಕಜತ್ವಮ್‌ ॥ ೧೦ ॥ ಏಕೋ 
ಬಹೂನಾಮಸಿ ಮನ್ಯವೀಳಿತೋ ವಿಶಂ ವಿಶಂ ಯುಧಯೇ ಸಂ ಶಿಶಾಧಿ 1 
ಅಕೃತ್ವರುಕ್‌ ತ್ವಯಾ ಯುಜಾ ವಯಂ ದ್ಯುಮಂತಂ ಘೋಷಂ ವಿಜಯಾಯ 
ಕೃಣ್ಮಹೇ ॥ ೧೧ || ವಿಜೇಷಕೃದಿಂದ್ರ ಇವಾನವಬ್ರವೋಕತಸ್ಮಾಕಂ ಮನ್ಯೋ ಅಧಿಪಾ 
ಭವೇಹ । ಪ್ರಿಯಂ ತೇ ನಾಮ ಸಹುರೇ ಗೃಣೀಮಸಿ ವಿದ್ಮಾ ತಮುತ್ಸಂ ಯತ ಆ 
ಬಭೂಥ ॥೧೨॥ ಆಭೂತ್ಯಾ ಸಹಜಾ ವಜ್ರಸಾಯಕ ಸಹೋ ಬಿಭರ್ಷ್ಯಭಿಭೂತ 
ಉತ್ತರಂ। ಕೃತ್ವಾ ನೋ ಮನ್ಯೋ ಸಹ ಮೇದ್ಯೇಧಿ ಮಹಾಧನಸ್ಯ ಪುರುಹೂತ 
27 


28 
ಸಂಸ್ಕಜಿ ॥॥ ೧೩ || ಸಂಸೃಷ್ಟಂ ಧನಮುಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂ 
ವರುಣಶ್ಚೆ ಮನ್ಯುಃ | ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾ ಸೋ 
ಅಪ ನಿ ಲಯಂತಾಮ್‌ ॥ ೧೪ ॥| ॥ ಇತಿ ಮನ್ಯುಸೂಕ್ತಮ್‌ ॥| 
ಅಥ ಪ್ರೀನರಸಿಂಹನಖುಸ್ತುತಿಃ 
ಪಾಂತ್ವಸ್ಮಾನ್‌ ಪುರುಹೂತವೈರಿಬಲವನ್‌ 
ಮಾತೆಂಗಮಾದ್ಯದ್ದಟಾ- 
ಕುಂಭೋಚ್ಚಾದ್ರಿವಿಪಾಟನಾಧಿಕಪಟು- 
ಪ್ರತ್ಯೇಕವಜ್ರಾಯಿತಾಃ | 
(ಶ್ರೀಮತ್ಕಂಠೀರವಾಸ್ಯ 
ಪ್ರತತ ಸುನಖರಾ ದಾರಿತಾರಾತಿದೂರ 


ಪ್ರಧ್ನ ಸಧ್ವಾಂತಶಾಂತ- 


ಪ್ರವಿತತಮನಸಾ ಭಾವಿತಾ ಭೂರಿಭಾಗ್ಯೆಃ ॥ ೧ ॥ 
ಲಕ್ಷ್ಮೀಕಾಂತಸಮಂತತೋಕಪಿ ಕಲಯನ್‌ 

ನೈವೇಶಿತುಸ್ತೇ ಸಮಂ 
ಪಶ್ಯಾಮ್ಯುತ್ತಮವಸ್ತು ದೂರತರತೋ5- 

ಪಾಸ್ತಂ ರಸೋ ಯೋಕಿಷ್ಟಮಃ | 
ಯದ್ರೋಷೋತ್ಕರದಕ್ಷನೇತ್ರಕುಟಿಲ- 

ಪ್ರಾಂತೋಶ್ಸಿತಾಗ್ನಿಸ್ಫುರತ್‌- 
ಖದ್ಯೋತೋಪವಮವಿಷ್ಟುಲಿಂಗಭಸಿತಾ 

ಬ್ರಹ್ಮೇಶಶಕ್ರೋತ್ಕರಾಃ ॥ ೨ ॥| 

11 ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತಾ 

(ಶ್ರೀನರಸಿಂಹನಖಸ್ತುತಿಃ ಸಮಾಪ್ತಾ ॥ 
29 


30 


ಅಥ ಶೀಹೆರಿವಾಯುಸ್ತುತಿಃ 

ಅೀಮದ್ದಿಷ್ಟೃಂಘ್ರನಿಷ್ಠಾ- 

ತಿಗುಣಗುರುತಮಶ್ರೀಮದಾನಂದತಶೀರ್ಥ- 
ತ್ರಲೋಕ್ಯಾಚಾರ್ಯಪಾದೋ- 

ಜ್ವ್ವಲಜಲಜಲಸತ್ಪಾಂಸವೋಕತಸ್ಮಾನ್ಬುನಂತು | 
ವಾಚಾಂ ಯತ್ರ ಪ್ರಣೇತ್ರೀ 

ತ್ರಿಭುವನಮಹಿತಾ ಶಾರದಾ ಶಾರದೇಂದು- 
ಜ್ಯೋತ್ಸಾ ಭದ್ರಸ್ಮಿತಶ್ರೀ- 

ಧವಲಿತಕಕುಭಾ ಪ್ರೇಮಭಾರಂ ಭಭಾರ ॥ ೧ ॥ 


ಉತ್ಕಂಠಾಕುಂಠಕೋಲಾ- 
ಹಲಜವವಿದಿತಾಜಸ್ರಸೇವಾನುವೃದ್ಧ- 
ಛಿ 
ಪ್ರಾಜ್ಞಾ ತ್ಮಜ್ಞಾ ನಧೂತಾಂ- 
ಧತಮಸಸುಮನೋಮೌಶಿರತ್ತಾವಲೀನಾಂ | 
ಭಕ್ತು $ದ್ರೇಕಾವಗಾಢ- 
ಪ್ರಘಟನಸಘಟಾತ್ಕಾರಸಂಘೃಷ್ಯಮಾಣ- 


ಇ ಇ ೨») ಢಿ ತ 
ಪ್ರಾಂತಪ್ರಾಗ್ರ್ಯಾಂಫ್ರಿಪೀಠೋ 


ಕೆ 
ತ್ವಿತಕನಕರಜಃಪಿ೦ಂಜರಾ ರಂಜಿತಾಶಾಃ 1೨ || 

ಜನ್ಮಾದಿವ್ಯಾಧ್ಯುಪಾಧಿ- 
ಪ್ರತಿಹಿವಿರಹಪ್ರಾಪಕಾಣಾಂ ಗುಣಾನಾಂ 


ಅಗ್ರ್ಯಾಣಾಮರ್ಪಕಾಣಾಂ 


31 


32 
ಚಿರಮುದಿತಚಿದಾನಂದ ಸಂದೋಹದಾನಾಂ | 


ಏತೇಷಾಮೇಷದೋಷ- 

ಪ್ರಮುಷಿತಮನಸಾಂ ದ್ವೇಷಿಣಾಂ ದೂಷಕಾಣಾಂ 
ದೈತ್ಯಾನಾಮಾರ್ತಿಮಂಥೇ 

ತಮಸಿ ವಿದಧತಾಂ ಸಂಸ್ತವೇ ನಾಸ್ಮಿ ಶಕ್ತಃ | ೩ | 
ಅಸ್ಯಾವಿಷ್ಕರ್ತುಕಾಮಂ 


ಕಲಿಮಲಕಲುಷೇಕಸ್ಮಿನ್‌ ಜನೇ ಜ್ಞಾ ನಮಾರ್ಗೆಂ 
ವಂದ್ಯಂ ಚಿಂದ್ರೇದ್ರರುದ್ರ- 

ದ್ಯುಮಣಿಫಣಿವಯೋನಾಯಕಾದ್ವೈರಿಹಾದ್ಯ | 
ಮಧ್ವಾಖ್ಯಂ ಮಂತ್ರಸಿದ್ದಂ 

ಕಿಮುತ ಕೃತವತೋ ಮಾರುತಸ್ಯಾವತಾರಂ 


ಪಾತಾರಂ ಪಾರಮೇಷ್ಠ 5° 

ಪದಮಪವಿಪದಃ ಪ್ರಾಪ್ತುರಾಪನ್ನ ಪುಂಸಾಂ ॥ ೪ ॥ 
ಉದ್ಯತ್‌ ವಿದ್ಯುತ್ಪ; ಚಂಡಾಂ 

ನಿಜರುಚಿನಿಕರವ್ಯಾಪ್ತಲೋಕಾವಕಾಶೋ 
ಬಿಭ ್ರದ್ಧೀಮೋ ಭುಜೋ ಯೋ$- 

ಭ್ಯುದಿತದಿನಕರಾಭಾಂಗದಾಢ್ಯಪ್ರಕಾಂಡೇ | 
ವೀರ್ಯೋಧಾರ್ಯಾಂ ಗದಾಗ್ಲಾಾಂ 

ಛಿ ಅಶಿ 

ಅಯಮಿಹಸುಮತಂ ವಾಯುದೇವೋ ವಿದದ್ಯಾತ್‌ 
ಅಧ್ಯಾತ್ಮಜ್ಞಾ, ನನೇತಾ 

ಯತಿವರಮಹಿತೋ ಭೂಮಿಭೂಷಾಮಣಿರ್ಮೇ ॥। ೫ ॥ 
ಸಂಸಾರೋತ್ತಾಪನಿತ್ಯೋ- 


ತಿತಿ 


34 

ಪಶಮದಸದಯಸ್ನೇಹಹಾಸಾಂಬುಪೂರ- 
ಪ್ರೋದ್ಯದ್ವಿದ್ಯಾನವದ್ಯ- 

ದ್ಯುತಿಮಣಿಕಿರಣಶ್ರೇಣಿಸಂಪೂರಿತಾಶಃ । 
(ಶ್ರೀವತ್ಸಾಂಕಾಧಿವಾಸೋ- 

ಚಿತತರಸರಲಃ (ಶ್ರೀಮದಾನಂದತೀರ್ಥ- 
ಕ್ಬೀರಾಂಭೋಧಿರ್ವಿಭಿಂದ್ಯಾದ್‌ 

ಭವದನಭಿಮತಂ ಭೂರಿ ಮೇ ಭೂತಿಹೇತುಃ ॥ ೬ ॥ 
ಮೂರ್ಧನ್ಯೇಷೋಂಜಲಿರ್ಮೇ- 

ದೃಢತರಮಿಹ ತೇ ಬಂಧ್ಯತೇ ಬಂಧಪಾಶ- 
ಚ್ಛೇತ್ರೇ ದಾತ್ರೇ ಸುಖಾನಾಂ 


ಭಜತಿ ಭುವಿ ಭವಿಷ್ಯದ್‌ ವಿಧಾತ್ರೇ ದ್ಯುಭರ್ತ್ರೇ | 


ಅತ್ಯಂತಂ ಸಂತತಂ ತ್ವಂ 

ಪ್ರದಿಶ ಪದಯುಗೇ ಹಂತ ಸಂತಾಪಭಾಜಾಂ 
ಅಸ್ಮಾಕಂ ಭಕ್ತಿಮೇಕಾಂ 

ಭಗವತ ಉತ ತೇ ಮಾಧವಸ್ಯಾಥ ವಾಯೋಃ ॥ ೭ || 
ಸಾಭ್ರೋಷ್ಣಾಭೀಶುಶುಭ ಸೆ 

ಪ್ರಭಮಭಯ ನಭೋ ಭೂರಿಭೂಭ್ಯದ್ದಿಭೂತಿ- 
ಭ್ರಾಜಿಷ್ಟುರ್ಭೂರ್‌ಯಭೂಣಾಂ 

ಭವನಮಪಿ ವಿಭೋತಭೇದಿ ಬಭ್ರೇ ಬಭೂವೇ | 
ಯೇನ ಭ್ರೂವಿಭ್ರಮಸ್ನೇ 

ಭ್ರಮಯತು ಸುಭೃಶಂ ಬಭ್ರುವದ್ದುರ್ಭ್ಯತಾಶಾನ್‌ 
ಭ್ರಾಂತಿರ್ಭೇದಾವಭಾಸ- 

35 


36 
ಸ್ಥಿತಿ ಭಯಮಭಿಭೂರ್ಭೋಕ್ಟ್ಯತೋ ಮಾಯಿ ಭಿಕ್ಟೂನ್‌ Iles | 


ಯೇಈ5ಮುಂ ಭಾವಂ ಭಜಂತೇ 
ಸುರಮುಖಸುಜನಾರಾಧಿತಂ ತೇ ತೃತೀಯಂ 
ಭಾಸಂತೇ ಭಾಸುರೈಸ್ತೇ 
ಸಹಚರಚಲಿತೈಶ್ಲಾಮರೈಶ್ನಾರುವೇಷಾಃ | 
ವೈಕುಂಠೇ ಕಂಠಲಗ್ನ- 
ಸ್ಲಿರಶುಚಿವಿಲಸತ್ಕಾಂತಿತಾರುಣ್ಯಲೀಲಾ- 
ಛಿ ಬಿ 
ಲಾವಣ್ಯಾಪೂರ್ಣಕಾಂತಾ- 
ಕುಚಭರಸುಲಭಾಶ್ಲೇಷಸಂಮೋದಸಾಂದ್ರಾಃ ॥| ೯ ॥ 
ಆನಂದಾನ್‌ ಮಂದಮಂದಾ 
ದದತಿ ಹಿ ಮರುತಃ ಕುಂದಮಂದಾರನಂದ್ಯಾ- 


ವರ್ತಾಮೋದಾನ್‌ ದಧಾನಾ 
ಮೃದುಪದಮುದಿತೋದ್ಲೀತಕ್ಕೆಃ ಸುಂದರೀಣಾಂ | 
ವೃಂದ್ಧೆ ಸೈರಾವಂದ್ಯಮುಕ್ತೇಂ- 
ದ್ವಹಿಮಗುಮದನಾಹೀಂದ್ರದೇವೇಂದ್ರಸೇವ್ಯೇ 
ಮೌಕುಂದೇ ಮಂದಿರೇರಿಸ್ಮಿನ್‌ 
ಅವಿರತಮುದಯನ್ಮೋದಿನಾಂ ದೇವದೇವ ॥ ೧೦ ॥ 
ಉತ್ತಪ್ವಾತ್ಯುತ್ಕಟತ್ವಿಟ್‌ 
ಪ್ರಕಟಕಟಕಟಧ್ವಾನಸಂಘಟ್ಟನೋದ್ಯದ್‌- 
ವಿದ್ಯುದ್ದೂ (ಔಸ್ಫುಲಿಂಗ- 
ಪ್ರಕರವಿಕಿರಣೋತ್ಕಾ ಹಿತೇ ಬಾಧಿತಾಂಗಾನ್‌ | 
ಉದ್ಗಾಢಂ ಪಾತ್ಯಮಾನಾ 


37 


38 

ತಮಸಿ ತತ ಇತಃ ಕಿಕ೦ರೈಃ ಪಂಕಿಲೇ ತೇ 

ಪಂಕ್ಕಿರ್ಗ್ರಾವ್ಲಾಂ ಗರಿಮಾ 
೨೦ ಣ ಣ 

ಗಪೆಯತಿ ಹಿ ಭವದ್ದೆ ವೋ ವಿದ್ವದಾದ್ಯ I An Il 
ಅಸ್ಮಿನ್ನಸ್ಮದ್ದುರೂಣಾಂ 

ಹರಿಚರಣಚಿರಧ್ಯಾನಸನ್ಮಂಗಲಾನಾಂ 
ಯುಷ್ಮಾಕಂ ಪಾರ್ಶ್ವಭೂಮಿಂ 

ಧೃತರಣರಣಿಕಸ್ಪರ್ಗಿಸೇವ್ಯಾಂ ಪ್ರಪನ್ನಃ | 
ಯಸ್ಕ್ಮೂದಾಸ್ತೇ ಸ ಆಸ್ತೇ 

ಅಧಿಭವಮಸುಲಭಕ್ಷೇಶನಿರ್ಮೋಕಮಸ್ತ- 
ಪ್ರಾಯಾನಂದಂ ಕಥಂಚಿತ್‌ 

ನ ವಸತಿ ಸತತಂ ಪೆಂಚಿಕಷ್ಟೇರಿತಿ ಕಷ್ಟೇ Il a೨ Il 


ಕ್ಟುತ್ಕಾ ಮಾನ್‌ ರೂಕ್ಬರಕ್ಟೋ- 
ರದಖರನಖರಕ್ಟುಣ್ಣವಿಕ್ಟೋಭಿತಾಕ್ಟಾನ್‌ 
ಆಮಗ್ನಾನಂಧಕೂಪೇ 
ಕ್ಚುರಮುಖಮುಖರೈಃ ಪಕ್ಚಿಭಿರ್ವಿಕ್ಷತಾಂಗಾನ್‌ | 
ಕ್ರಿಮಿಕುಲಕಲಿಲೇ ತತ್ಕ ಔೌಕ್ಸಿಪ್ತಶಕ್ತಾ ತ 
ದೃಸ್ತ್ರ ವ್ರಾತಾರ್ದಿತಾಂಸ್ಕೃ ದ್‌- 
ದ್ವಿಷ ಉಪಜಿಹತೇ ವಜ್ರಕಲ್ಪಾ ಜಲೂಕಾಃ ॥ ೧೩ || 
ಮಾತರ್ಮೇ ಮಾತರಿಶ್ಚನ್‌ 
ಪಿತುರತುಲಗುರೋ ಭ್ರಾತರಿಷ್ಠಾಪ್ತಬಂದೋ 
ಸ್ವಾಮಿನ್‌ ಸರ್ವಾಂತರಾತ್ಮನ್‌ 


39 


40 
ಅಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ | 


ಗೋವಿಂದೇ ದೇಹಿ ಭಕ್ತಿಂ 
ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ 
ನಿರ್ವ್ಯಾಜಾಂ ನಿಶ್ಚಲಾಂ ಸದ್‌- 
ಗುಣಗಣಬ್ಬಹತೀಂ ಶಾಶ್ವತೀಮಾಶು ದೇವ ॥। ೧೪ ॥| 
ವಿಷ್ಣೋರತ್ಯುತ್ತಮತ್ವಾದ್‌ 
ಅಖಿಲಗುಣಗಣೈೆಸತ್ರ ಭಕ್ತಿಂ ಗರಿಷ್ಠಾಂ 
ಸಂತ್ಲಿಷ್ಟೇ (ಶ್ರೀಧರಾಭ್ಯಾಂ 
ಅಮುಮಥ ಪರಿವಾರಾತ್ಮನಾ ಸೇವಕೇಷು | 
ಯಃ ಸಂಧತ್ತೇ ವಿರಿಂಚಿ- 
ಶ್ರಸನವಿಹಗೆಪಾನಂತರುದ್ರೇಂದ್ರಪೂರ್ವೇ- 


ಷ್ಟಾಧ್ಯಾಯಂಸ್ತಾರತಮ್ಯಂ 


ಸ್ಫುಟಮವತಿ ಸದಾ ವಾಯುರಸ್ಕೆದ್ದುರುಸ್ತಂ I ೧೫ ॥ 
ತತ್ವಜ್ಞಾನ್‌ ಮುಕ್ತಿಭಾಜಃ 

ಸುಖಯಸಿ ಹಿ ಗುರೋ ಯೋಗ್ಯತಾತಾರತಮ್ಯಾದ್‌ 
ಆಧತೇ ಮಿಶ್ರಬುದ್ದೀಂ- 

೧ ಲ 

ಸ್ಸಿ ದಿವನಿರೆಯಭೂಗೋಚರಾನ್ನಿತ್ಯಬದ್ದಾನ್‌ | 

ವಿ ಛಿ 
ತಾಮಿಸ್ರಾಂಧಾಧಿಕಾಖ್ಯೇ 

ತಮಸಿ ಸುಬಹುಲಂ ದುಃಖಯಸ್ಯನ್ಯಥಾಜ್ಞಾ, ನ್‌ 
ವಿಷ್ಣೋರಾಜ್ಞಾ, ಭಿರಿತ್ಥಂ 

ಶ್ರುತಿಶತಮಿತಿಹಾಸಾದಿ ಚಾಕರ್ಣಯಾಮಃ ॥! ೧೬ ॥ 
ವಂದೇಹಂ ತಂ ಹನೂಮಾನ್‌ 


(ಖ್ಯ 


41 


4) 
ಇತಿ ಮಹಿತಮಹಾಪೌರುಷೋ ಬಾಹುಶಾಲೀ 


ಖ್ಯಾತಸ್ತೇತಿಗ್ರ್ಯೋ5ವತಾರಃ 

ಸಹಿತ ಇಹ ಬಹು ಬ್ರಹ್ಮಚೆರ್ಯಾದಿಧರ್ಮೈಃ | 
ಸಸ್ನೇಹಾನಾಂ ಸಹಸ್ವಾನ್‌ 

ಅಹರಹರಹಿತಂ ನಿರ್ದಹನ್‌ ದೇಹಭಾಜಾಂ 
ಅಂಹೋಮೋಹಾಪಹೋ ಯಃ 

ಸ್ಟ Jಹಯತಿ ಮಹತೀಂ ಭಕ್ತಿಮದ್ಯಾಪಿ ರಾಮೇ ॥ ೧೭ ॥| 
ಪ್ರಾಕ್‌ ಪಂಚಾಶತ್ನಹಸ್ರೆಃ 

ವ್ಯವಹಿತಮಹಿತಂ ಯೋಜನೈಃ ಪರ್ವತಂ ತ್ವಂ 
ಯಾವತ್‌ ಸಂಜೀವನಾದ್ಯೌ- 

ಷಧನಿಧಿಮಧಿಕಪ್ರಾಣ ಲಂಕಾಮನೈಷೀಃ | 


ಅದ್ರಾಕ್ಟೀದುತ್ಬತಂತಂ 

ತತ ಉತ ಗಿರಿಮುತ್ಪಾಟಯಂತಂ ಗೃಹೀತ್ವಾ5 $- 
ಯಾಂತಂ ಖೇ ರಾಘವಾಂಘೌ 

ಪ್ರಣತಮಪಿ ತದೈಕಕ್ಷಣೇ ತ್ವಾಂ ಹಿ ಲೋಕಃ ॥ ೧೮ ॥| 
ಕಿಪಃ ಪಶಾತ್‌ ಸಲೀಲಂ 
ಬ ಬ 

ಶತಮತುಲಮತೇ ಯೋಜನಾನಾಂ ಸ ಉಚ್ಚಃ 
ತಾವದ್‌ ವಿಸ್ತಾರವಾಂಶ್ಚಾ- 

ಪ್ರ್ಯಪಲಲವ ಇವ ವ್ಯಗ್ರ ಬುದ್ಧ್ಯಾ ತ್ವಯಾತಃ | 
ಸ್ವಸ್ವಸ್ಥಾನಸ್ಥಿತಾತಿ- 

ಸ್ಥಿರಶಕಲಶಿಲಾಜಾಲಸಂಶ್ಲೇಷನಷ್ಟ- 


ಚ್ಛೇದಾಂಕಃ ಪ್ರಾಗಿವಾಭೂತ್‌ 
43 


44 
ಕಪಿವರವಪುಷಸ್ಥೇ ನಮಃ ಕೌಶಲಾಯ ॥ ೧೯ ॥ 


ದೃಷ್ಟ್ವಾ ದುಷ್ಟಾದಿಪೋರಃ 
ಸ್ಫುಟಿತಕನಕ ಸದ್ವರ್ಮಘೃಷ್ಟಾಸ್ಥಿಕೂಟಂ 
ನಿಷ್ಟಿಷ್ಟಂ ಹಾಟಕಾದ್ರಿ- 
ಪ್ರಕಟತಟತಟಾಕಾತಿಶಂಕೋ ಜನೋ5 ಭೂತ್‌ | 
ಯೇನಾಜೌ ರಾವಣಾರಿ- 
ಪ್ರಿಯನಟನಪಟುರ್ಮುಷ್ವಿರಿಷ್ಟಂ ಪ್ರದೇಷ್ಟುಂ 
ಕಿ೦ ನೇಷ್ಟೇ ಮೇ ಸ ತೇಠಷ್ಟಾ- 
ಪದಕಟಕತಟಿತ್ಕೋಟಿಭಾಮೃಷ್ಟಕಾಷ್ಠಃ Il ೨೦ || 
ದೇವ್ಯಾದೇಶಪ್ರಣೀತಿ- 
ದ್ರುಹಿಣಹರವರಾವಧ್ಯರಕ್ಪೋವಿಘಾತಾ- 


ದ್ಯಾಸೇವೋದ್ಯದ್ದಯಾರ್ದ್ರಃ 

ಸಹಭುಜಮಕರೋದ್ರಾಮನಾಮಾ ಮುಕುಂದಃ | 
ದುಷ್ಟಾ; ಪೇ ಪಾರಮೇಷ್ಟ್ಯೇ 

ಕರತಲಮತುಲಂ ಮೂರ್ಧಿ ವಿನ್ಯಸ್ಯ ಧನ್ಯಂ 
ತನ್ನನ್‌ ಭೂಯಃ ಪ್ರಭೂತ- 

ಪ್ರಣಯವಿಕಸಿತಾಬ್ಬೇಕೃಣಸ್ಮೆ ಕ್ಚಮಾಣಃ ॥॥ ೨೧ || 
ಜಫ್ನೇ ನಿಘ್ನೇನ ವಿಘ್ನೋ 

ಬಹುಲಬಲಬಕಧ್ವೆಂಸನಾದ್‌ ಯೇನ ಶೋಚದ್‌ 
ವಿಪ್ರಾನುಕೋಶಪಾಶ್ವೆಃ 

ಅಸುವಿಧೃತಿಸುಖಸ್ಕ್ಯೈಕಚಿಕ್ರಾಜನಾನಾಂ | 
ತಸ್ಮೈತೇ ದೇವ ಕುರ್ಮಃ 

45 


46 
ಕುರುಕುಲಪತಯೇ ಕರ್ಮಣಾ ಚಿ ಪ್ರಣಾಮಾನ್‌ 


ಕಿರ್ಮೀರಂ ದುರ್ಮತೀನಾಂ 

ಪ್ರಥಮಮಥ ಚೋ ನರ್ಮಣಾ ನಿರ್ಮಮಾಥ ।। ೨೨ || 
ನಿರ್ಮ್ವದ್ದನ್ನತ್ಯಯತ್ನಂ 

ವಿಜರವರ ಜರಾಸಂಧಕಾಯಾಸ್ಸಿಸಂಧೀನ್‌ 
ಯುದ್ಧೇ ತ್ವಂ ಸ್ಥಧ್ಧರೇವಾ 

ಪಶುಮಿವ ದಮಯನ್‌ ವಿಷ್ಣುಪಕ್ಷದ್ದಿಡೀಶಂ | 
ಯಾವತ್‌ ಪ್ರತ್ಯಕ್ಷಭೂತಂ 

ನಿಖಿಲಮಖಭುಜಂ ತರ್ಪಯಾಮಾಸಿಥಾಸೌ 
ತಾವತ್ಯಾ55ಯೋಜಿ ತೃಪ್ತ್ಯಾ 

ಕಿಮು ವದ ಭಗವನ್‌ ರಾಜಸೂಯಾಶ್ವಮೇಧೇ || ೨೩ || 


ಕ್ವೇಲಾಕ್ಬೀಣಾಟ್ಜಹಾಸಂ 

ತವ ರಣಮರಿಹನ್ನುದ್ದದೋದ್ದಾಮಬಾಹೋ 
ಬಹ್ಹಕ್ಟೋಹೀಣ್ಯನೀಕ- 

ಕ್ಷಪಣಸುನಿಪುಣ೦ ಯಸ್ಯ ಸರ್ವೋತ್ತಮಸ್ಯ | 
ಶುಶ್ರೂಶಾರ್ಥಂ ಚಿಕರ್ಥ 

ಸ್ವಯಮಯಮಿಹ ಸಂವಕ್ತುಮಾನಂದತೀರ್ಥ- 
(ಶ್ರೀಮನ್ನಾಮನ್‌ ಸಮರ್ಥಃ 

ತ್ವಮಪಿ ಹಿ ಯುವೆಯೋಃ ಪಾದಪದ್ಮಂ ಪ್ರಪದ್ಯೇ || ೦೪ Il 
ದ್ರುಹ್ಯಂತೀಂ ಹೃದ್ರುಹಂ ಮಾಂ 

ದ್ರುತಮನಿಲ ಬಲಾದಾ ವಯಂತೀಮವಿದ್ದಾ- 

ದ್ರಿ ಶಿ 
ನಿದ್ರಾಂ ವಿದ್ರಾವ್ಯ ಸದ್ಯೋ 
47 


48 
ರಚಿನಪಟುಮಥಾಪಾದ್ಯ ವಿದ್ಯಾಸಮುದ್ರ | 


ವಾಗ್ದೇವೀ ಸಾ ಸುವಿದ್ಯಾ- 
ದ್ರವಿಣದ ವಿದಿತಾ ದ್ರೌಪದೀರುದ್ರಪತ್ನ್ಯಾ- 
ದ್ಯುದ್ರಿಕ್ತಾ ದ್ರಾಗೆಭದ್ರಾದ್‌ 
ರಹಯತು ದಯಿತಾ ಪೂರ್ವಭೀಮಾಜ್ಞಯಾ ತೇ ॥ ೨೫ || 
ಯಾಭ್ಯಾಂ ಶುಶ್ರೂಷರಾಸೀಃ 
ಕುರುಕುಲಜನನೇ ಕೃತ್ರವಿಪ್ರೋದಿತಾಭ್ಯಾಂ 
ಬ್ರಹ್ಮಭ್ಯಾಂ ಬೃಂಹಿತಾಭ್ಯಾಂ 
ಚಿತಿಸುಖವಪುಷಾ ಕೃಷ್ಣನಾಮಾಸ್ಪದಾಭ್ಯಾಂ | 
ನಿರ್ಭೇದಾಭ್ಯಾಂ ವಿಶೇಷಾದ್‌ 
ದ್ವಿವಚನವಿಷಯಾಭ್ಯಾಮುಭಾಭ್ಯಾಮಮೂಭ್ಯಾಂ 


ತುಭ್ಯಂ ಚ ಕ್ಷೇಮದೇಭ್ಯಃ 

ಸರಜಸಿವಿಲಸಲ್ಲೋಚನೇಭ್ಯೋ ನಮೋತಸ್ತು ॥ ೨೬ || 
ಗೆಚ್ಚನ್‌ ಸೌಗಂಧಿಕಾರ್ಥಂ 

` ಪಥಿ ಸೆ ಹನುಮತಃ ಪುಚ್ಛಮಚ್ಛಸ್ಯ ಭೀಮಃ 

ಪ್ರೋದ್ಧರ್ತುಂ ನಾಶಕತ್‌ ಸೆ 

ತ್ವಮುಮುರುವಪುಷಾ ಭೀಷಯಾಮಾಸ ಚೇತಿ | 
ಪೂರ್ಣಜ್ಞಾ ನೌಜಸೋಸ್ಟೇ 

ಗುರುತಮವಪುಷೋಃ (ಶ್ರೀಮದಾನಂದತೀರ್ಥ 
ಕ್ರೀಡಾಮಾತ್ರಂ ತದೇತತ್‌ 

ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ ॥। ೨೭ ॥| 
ಬಹ್ಹೀ ಕೋಟೀರಟೀಕಃ 


49 


50 
ಕುಟಿಲಕಟುಮತೀನ್‌ ಉತ್ಕಟಾಟೋಪಕೋಪಾನ್‌ 


ದ್ರಾಕ್‌ ಚಿ ತ್ವಂ ಸತ್ವರತ್ವಾತ್‌ 
ಶರಣದ ಗದಯಾ ಪೋಢಯಾಮಾಸಿಥಾರೀನ್‌ । 
ಉನ್ಮಥ್ಯಾತಥ್ಯಮಿಥ್ಯಾ- 
ತ್ವವಚನವಚನಾನ್‌ ಉತ್ಪಥೆಸ್ಸಾಂಸ್ತಥಾನ್ಯಾನ್‌ 
ಕ್ಸಿ py 
ಪ್ರಾಯಚ್ಛಃ ಸ್ವಪ್ರಿಯಾಯ್ಯೆ 
ಪ್ರಿಯತಮಕುಸುವುಂ ಪ್ರಾಣ ತಸ್ಮೆ uy ನಮಸ್ತೇ ॥॥ ೨೮ || 
ದೇಹಾದುತ್ಕಾ ಮಿತಾನಾಂ 
Kes) 
ಅಧಿಪತಿರಸತಾಂ ಅಕ್ರಮಾದ್‌ ವಕ್ರಬುದ್ದಿಃ 
ಛ 
ಕ್ರುದ್ಧಃ ಕ್ರೋಧೈಕವಶ್ಯ: 
ಕೃಮಿರಿವ ಮಣಿಮಾನ್‌ ದುಷ್ಕೃತೀ ನಿಷ್ಠ ಯಾರ್ಥಂ | 


ಚಿಕ್ರೇ ಭೂಚಿಕ್ರಮೇತ್ಯ 

ಕ್ರಕಚಮಿವ ಸತಾಂ ಚೇತಸಃ ಕಷ್ಟಶಾಸ್ತ್ರ ೦ 
ದುಸ್ಪರ್ಕಂ ಚಿಕ್ರಪಾಣೇ- 

ರ್ಗುಣಗಣವಿರಹಂ ಜೀವತಾಂ ಚಾಧಿಕೃತ್ಯ || ೦೯ || 
ತದ್ದುಷ್ಟೆ. ಕ್ಟಾನುಸಾರಾತ್‌ 

ಕತಿಪಯಕುನರೈರಾದ್ವ್ಧತೋರಿನ್ಯೈರ್ವಿಸೃಷ್ಟೋ 
ಬ್ರಹ್ಮಾಹೆಂ ನಿರ್ಗುಣೋ5ಹಂ 

ವಿತಥಮಿದಮಿತಿ ಹ್ಯೇಷ ಪಾಷಂಡವಾದಃ | 
ತದ್ಯುಕ್ತಾ $ಭಾಸಜಾಲ- 

ಪ್ರಸರವಿಷತರೂದ್ದಾಹದಕ್ಕಪ್ರಮಾಣ- 
ಜ್ವಾಲಾಮಾಲಾಧರೋಕಿ ಗ್ನಿಃ 

51 


52 
ಪವನ ವಿಜಯತೇ ತೇ5ವತಾರಸ್ತತೀಯಃ Il ao Il 


ಆಕ್ರೋಶಂತೋ ನಿರಾಶಾ 
ಭಯಭರವಿವಶಸ್ವಾಶಯಾಶ್ಚಿನ್ನದರ್ಪಾ 
ವಾಶಂತೋ ದೇಶನಾಶ- 
ಸ್ಕಿತಿ ಬತ ಕುಧಿಯಾಂ ನಾಶಮಾಶಾ ದಶಾಶು | 
ಧಾವಂತೋಕತಶ್ಚೀಲಶೀಲಾ 
ವಿತಹಶಪಥಶಾಪಾಶಿವಾಃ ಶಾಂತಶೌರ್ಯಾ- 
ಸ್ವ ದ್ವ್ಯಾಖ್ಯಾಸಿಂಹನಾದೇ 
ಸಪದಿ ದದೃತಿರೇ ಮಾಯಿಗೋಮಾಯವಸ್ತೇ | ೩೧ ॥ 
ತ್ರಿಷ್ಟಪ್ಯೇವಾವತಾರೇ- 
ಷ್ವರಿಭಿರಪಘೃಣಂ ಹಿಂಸಿತೋ ನಿರ್ವಿಕಾರಃ 


ಸರ್ವಜ್ಞಃ ಸರ್ವಶಕ್ತಿಃ 
ಸಕಲಗುಣಗಣಾಪೂರ್ಣರೂಪಪ್ರ ಲಃ | 
ಸ್ವಚ್ಛಂದಮೃತ್ಯುಃ 
ಸುಖಯಸಿ ಸುಜನಂ ದೇವ ಕಿಂ ಚಿತ್ರಮತ್ರ 
ತ್ರಾತಾ ಯಸ್ಯ ತ್ರಿಧಾಮಾ 
ಜಗದುತ ವಶಗಂ ಕಿಂಕರಾಃ ಶಂಕರಾದ್ಯಾಃ ॥ ೩೨ || 
ಉದ್ಯನ್ಮಂದಸ್ಮಿತಪ್ರೀ- 
ಮೃದುಮಧುಮಧುರಾಲಾಪಪೀಯೂಷಧಾರಾ- 
ಪೂರಾಸೇಕೋಪಶಾಂತಾ- 
ಸುಖಸುಜನಮನೋಲೋಚನಾಹಪೀಯಮಾನಂ | 
ಸಂದ್ರಕ್ಷ್ಯೇ ಸುಂದರಂ ಸಂ- 


ಉಪ 
[5 


cL 


53 


54 

ದುಹದಿಹ ಮಹದಾನಂದಮಾನಂದತೀರ್ಥ- 
(ಶ್ರೀಮದ್ಭಕ್ತ್ರೇ೦ದುಬಿಂಬಂ 

ದುರಿತನುದುದಿತಂ ನಿತ್ಯದಾಹಂ ಕದಾನು 1 ೩೩ ॥ 
ಪ್ರಾಚೀನಾಚೀರ್ಣಪುಣ್ಯೋ- 

ಚ್ಹಯಚಿತುರತರಾಚಾರತಶ್ಚಾರುಚಿತ್ತಾನ್‌ 
ಅತ್ಯುಚ್ಚಾಂ ರೋಚಯಂತೀಂ೦ 

ಶ್ರುತಿಚಿತವಚನಾಂ ಶ್ರಾವಕಾಂಶ್ಚೋದ್ಯಚುಂಚೂನ್‌ | 
ವ್ಯಾಖ್ಯಾಮುತ್ಪಾತದುಃಖಾಂ 

ಚಿರಮುಚಿತಮಹಾಚಾರ್ಯ ಚಿಂತಾರತಾಂಸ್ಟೇ 
ಚಿತ್ರಾಂ ಸಚ್ಚಾಸ್ತ್ರ ಕರ್ತ- 


ಶ್ಚರಣಪರಿಚೆರಾಂಛ್ರಾವಯಾಸ್ಮಾಂಶ್ಚೆ ಕಿಂಚಿತ್‌ || ೩೪ || 


ಪೀಠೇ ರತ್ನೋಪಕ್ಷ್ಯೃಷ್ಣೇ 

ರುಚಿರರುಚಿಮಣಿಜ್ಯೋತಿಷಾ ಸನ್ನಿಷಣ್ಣಂ 
ಬ್ರಹ್ಮಾಣಂ ಭಾವಿನಂ ತ್ವಾಂ 

ಜ್ವಲತಿ ನಿಜಪದೇ ವೈದಿಕಾದ್ಯಾ ಹಿ ವಿದ್ಯಾಃ । 
ಸೇವಂತೇ ಮೂರ್ತಿಮತ್ಯಃ 

ಸುಚೆರಿತ ಚರಿತಂ ಭಾತಿ ಗಂಧರ್ವಗೀತಂ 
ಪ್ರತ್ಯೇಕಂ ದೇವ ಸಂಸ- 

ತ್ಸೃಪಿ ತವ ಭಗವನ್‌ ನರ್ತಿತದ್ಯೋವಧೂಷು ॥ ೩೫ ॥ 
ಸಾನುಕ್ರೋಶೈರಜಸ್ರಂ 

ಜನಿಮೃತಿನಿರೆಯಾದ್ಯೂರ್ಮಿಮಾಲಾವಿಲೇಕಿಸ್ಮಿನ್‌ 
ಸಂಸಾರಾಬ್ದೌ ನಿಮಗ್ನಾನ್‌ 

55 


56 
ಶರಣಮಶರಣಾನಿಚ್ಛತೋ ವೀಕ್ಷ್ಯ ಜಂತೂನ್‌ | 


ಷ್ಮಾಭಿಃ ಪ್ರಾರ್ಥಿತಃ ಸನ್‌ 
ಜಲನಿಧಿಶಯನಃ ಸತ್ಯವತ್ಯಾಂ ಮಹರ್ಷೇಃ 
ವ್ಯಕ್ತಶ್ಚಿನ್ಮಾ ತ್ರಮೂರ್ತಿ- 
ರ್ನ ಖಲು ಭಗವತಃ ಪ್ರಾಕೃತೋ ಜಾತು ದೇಹಃ |! ೩೬ || 
ಅಸ್ತವ್ಯಸ್ತಂ ಸಮಸ್ತ- 
ಶ್ರುತಿಗತಮಧಮೈಃ ರತ್ತಪೂಗಂ ಯಥಾಂದೈಃ 
ಅರ್ಥಂ ಲೋಕೋಪಕ್ಷೃಷ್ಟೈ 
ಗುಣಗಣನಿಲಯಃ ಸೂತ್ರಯಾಮಾಸ ಕೈತ್ನಂ | 
ಯೋಕ ಸೌ ವ್ಯಾಸಾಭಿಧಾನ- 
ಸ್ವಮಹಮಹರಹರ್ಭಕ್ಕಿತಸ್ಥ ತ್ವ; ಸಾದಾತ್‌ 


ಸದ್ಯೋ ವಿದ್ಯೋಪಲಬ್ಜೆ ಈ 

ಗುರುತಮಮಗುರುಂ ದೇವದೇವಂ ನಮಾಮಿ ॥ ೩೭ ॥ 
ಆಜಾ ಮನ್ನೆ ,ರಧಾರ್ಯಾಂ 

ಕ್‌ ಲಿ 

ಶಿರಸಿ ಪರಿಸರದ್ರಶ್ಕಿ ಕೋಟೀರಕೋಟೌ 
ೃಷ್ಣಸ್ಯಾಕಿಷ್ಟಕರ್ಮಾ 

ದಧದನುಸರಣಾದರ್ಥಿತೋ ದೇವಸಂಘೈೆಃ | 
ಭೂಮಾವಾಗತ್ಯ ಭೂಮನ್‌ 

ಅಸುಕರಮಕರೋರ್ಬ್ರಹ್ಮಸೂತ್ರಸ್ಯ ಭಾಷ್ಯಂ 
ದುರ್ಭಾಷ್ಯಂ ವ್ಯಸ್ಯ ದಸ್ಯೋ- 

ರ್ಮಣಿಮತ ಉದಿತಂ ವೇದಸದ್ಯುಕ್ತಿಭಿಸ್ವ. ೦1 a6 Il 
ಭೂತ್ಹಾ ಕ್ಷೇತ್ರೇ ವಿಶುದ್ಧೇ 

57 


58 
ದ್ವಿಜಗಣನಿಲಯೇ ರೌಪ್ಯಪೀಠಾಭಿಧಾನೇ 
ತತ್ರಾಪಿ ಬ್ರಹ್ಮಜಾತಿ- 
ಸ್ತಿ ಭುವನವಿಶದೇ ಮಧ್ಯಗೇಹಾಖ್ಯಗೇಹೇ | 
ಈ 
ಪಾರಿವ್ರಾಜ್ಯಾಧಿರಾಜಃ 


ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣ 


್ಯ ೈಷ್ಟಂ ಚೆ ನತ್ವಾ 


ಕೃತ್ವಾ ಭಾಷ್ಯಾಣಿ ಸಮ್ಯಗ್‌ 

ವ್ಯತನುತ ಚ ಭವಾನ್‌ ಭಾರತಾರ್ಥಪ್ರಕಾಶಂ ॥| ೩೯ ॥ 
ವಂದೇ ತಂ ತ್ವಾ ಸುಪೂರ್ಣ- 

ಪ್ರಮತಿಮನುದಿನಾಸೇವಿತಂ ದೇವವೃಂಬೈೆ- 
ರ್ವಂದೇ ವಂದಾರುಮೀಶೇ 

ಶ್ರಿಯ ಉತ ನಿಯತಂ (ಶ್ರೀಮದಾನಂದತೀರ್ಥಂ | 


ವಂದೇ ಮಂದಾಕಿನೀಸತ್‌- 

ಸರಿದಮಲಜಲಾಸೇಕಸಾಧಿಕ್ಯಸಂಗಂ 
ವಂದೇ8ಹಂ ದೇವ ಭಕ್ತ್ಯಾ 

ಭವಭಯದಹನಂ ಸಜ್ಜನಾನ್‌ ಮೋದಯಂತಂ ॥ ೪೦ ॥ 
ಸುಬ್ರಹ್ಮಣ್ಯಾಖ್ಯಸೂರೇಃ 

ಸುತ ಇತಿ ಸುಭೃಶಂ ಕೇಶವಾನಂದತೀರ್ಥ- 
(ಶ್ರೀಮತ್ಪಾದಾಬ್ದಭಕ್ತಃ 

ಸ್ತುತಿಮಕೃತ ಹರೇರ್ವಾಯುದೇವಸ್ಯ ಚಾಸ್ಯ | 
ತತ್ಪಾದಾರ್ಚಾದರೇಣ 

ಗ್ರಥಿತಪದಲಸನ್ಮಾಲಯಾ ಶ್ವೇತಯಾ ಯೇ 
ಸಂರಾಧ್ಯಾಮೂ ನಮಂತಿ 


59 


60 
ಪ್ರತತ ಮತಿಗುಣಾ ಮುಕ್ತಿಮೇತೇ ವ್ರಜಂತಿ || ೪೧ ॥| 


|| ಇತಿ ಅೀಮತ್ತಿ ವಿಕ್ರಮಪಂಡಿತಾಚಾರ್ಯವಿರಚಿತಾ ಪ್ರೀಹರಿವಾಯುಸ್ತುತಿಃ 1 
ಪೀಹರಿವಾಯಸ್ತುತಿ ಪುರಶ್ಚರಣೆ ಕ್ರಮ 

ಸಂಕಲ್ಪ;  ಆಚಿಮನ ಪ್ರಾಣಾಯಾಮಗಳನ್ನು ಮಾಡಿ ದೇಶಕಾಲಾದಿಗಳನ್ನು 
ಉಚ್ಚರಿಸಿ, "ತತ್ತದಭೀಷ್ಟ ಫಲಸಿದ್ಧಿದ್ದಾರಾ (ಶ್ರೀಹರಿವಾಯು ಪ್ರಸಾದ ಸಿದ್ಧರ್ಥಂ 
ವಾಯುಸ್ತುತಿ ಪುರಶ್ಚರಣಾಖ್ಯಂ ಕರ್ಮ ಕರಿಷ್ಯೆ' ಎಂಬುದಾಗಿ ನೀರನ್ನು ಬಿಟ್ಟು, “ಅಸ್ಯ 
(ಶ್ರೀವಾಯುಸ್ತುತಿ ಮಹಾಮಂತ್ರಸ್ಯ (ಶ್ರೀಮದಾನಂದತೀರ್ಥಾಃ ತ್ರಿವಿಕ್ರಮಶ್ಚ ಯಷಯಃ 
| ಪ್ರಕೃತೀಚ್ಛಂದಃ | (ಶ್ರೀಹರಿವಾಯೂ ದೇವತಾ | (ಶ್ರೀಹರಿವಾಯು ಪ್ರಸಾದ 
ಸಿದ್ಧರ್ಥೇ ಪುರಶ್ನರಣ ಜಪೇ ವಿನಿಯೋಗಃ” ಎಂಬುದಾಗಿ ಸಂಕಲ್ಪ ಮಾಡಬೇಕು. 
ಷಡಂಗ ನ್ಯಾಸ ಓಂ ಪ್ರಾಣಾಯ ನಮಃ | ಓಂ ಅಪಾನಾಯ ನಮಃ | ಓಂ 


ವ್ಯಾನಾಯ ನಮಃ | ಓಂ ಉದಾನಾಯ ನಮಃ | ಓಂ ಸಮಾನಾಯ ನಮಃ ॥| 
ಓಂ ಪ್ರಾಣಾಯ ಹೃದಯಾಯ ನಮಃ | ಅಪಾನಾಯ ಶಿರಸೇ ಸ್ವಾಹಾ । 
ವ್ಯಾನಾಯ ಶಿಖಾಯ್ಕೆ ವೌಷಟ್‌ | ಉದಾನಾಯ ಕವಚಾಯ ಹುಂ | 
ಸಮಾನಾಯ ನೇತ್ರಾಭ್ಯಾಂ ವಷಟ್‌ | ಆತ್ಮನೇ ಅಸ್ತಾಯ ಫಟ್‌ ॥ 
Kes) 
ಧ್ಯಾನ: 
ಉದ್ಯದ್ರವಿಪ್ರಕರಸನ್ನಿಭಮಚ್ಛತಾಂಕೇ 
ಸ್ವಾಸೀನಮಸ್ಕನುತಿನಿತ್ಯ ವಚಃ ಪ್ರವೃತಿಂ / 
ಧ್ಯಾಯೇಭದಾಭಯಕರಂ ಸುಕ್ಶತಾ೦ಜಲಿಂ ತಂ 
ಪ್ರಾಣಂ ಯಥೇಷ್ಠತನುಮುನ್ನತಕರ್ಮಶಕ್ಷಿಂ / 
ಮೊದಲು ನಖಸ್ತುತಿಯನ್ನು ಪಠಿಸಿ ನಂತರ ವಾಯುಸ್ತುತಿಯಲ್ಲಿ ತನಗೆ 
ಅಭೀಷ್ಟವಾದ ಶ್ಲೋಕದಿಂದ ಆರಂಭಿಸಿ ಕೊನೆಯವರೆಗೂ ಪಠಿಸಬೇಕು. ಅನಂತರ 
61 


62 
ವಾಯುಸ್ತುತಿಯನ್ನು ಮೊದಲಿನಿಂದ ಕೊನೆಯವರೆಗೂ ಸಂಪೂರ್ಣವಾಗಿ 


ಪಠಿಸಬೇಕು. ಪುನಃ ನಖಸ್ತುತಿಯನ್ನು ಪಠಿಸಬೇಕು. ಈ ರೀತಿ ಒಂದು ದಿನಕ್ಕೆ ಏಳು 
ಸಲ ಜಪ ಮಾಡಬೇಕು. ಹೀಗೆ ಏಳು ದಿನ ಮಾಡಬೇಕು. ಆಗ ಒಂದು 
ಪುರಶ್ಚರಣವಾಗುವುದು. ಅನಂತರ ತರ್ಪಣ, ಹೋಮ ಮತ್ತು ಬ್ರಾಹ್ಮಣ 
ಸಮಾರಾಧನೆಗಳನ್ನು ಮಾಡಿ ಕೃಷ್ಣಾರ್ಪಣ ಬಿಡಬೇಕು. 


ಪುರಶ್ಚರಣೆಯ ಫಲ 


ಶ್ಲೋಕ ಫಲ ಶ್ಲೋಕೆ ಫಲ 
೧ ವಾಕ್‌ ಸಿದ್ದಿ ೨. ಪಜಾ ನಿದಿ 

ಲ ಆ ಊಂ ಲ 
೩. ಆದಿ ವ್ಯಾಧಿ ಪರಿಹಾರ ಲ. ಜಯಸಿದ್ದಿ, 


ಪರಾಕ್ರಮ, ಬುದ್ಧಿವೈಶದ್ಯ ೬. ಸ್ನೇಹ ಲಾಭ 


ಬಂಧಮೋಕ್ಷ, ಶರೀರದಾಢ ೯೮. ಉನ್ಮಾದ ಪರಿಹಾರ 
ಸ್ತ್ರೀಯು ವಶಳಾಗುವಳು ೧೦. ಸಂತಾನ ಪ್ರಾಪ್ತಿ, 
ಸುಖ ಪಾಷ್ಟಿ 
. ಶತ್ರು ಜಯ ೧೨. ಕ್ಲೇಶ ಪರಿಹಾರ 
ಕ ದಾರಿದ್ರ್ಯ ಪರಿಹಾರ ೧೪. ಪಿತೃ ಮಾತೃ ಭಕ್ತಿ 
. ಹರಿ ಭಕ್ತಿ ಸಿದ್ಧಿ ೧೬. ಮೋಕ್ಷ ಸಿದ್ಧಿ 
. ಶೌರ್ಯ ಸಿದ್ದಿ ೧೮. ಔಷಧ ಸಿದ್ದಿ 
ಸ್ಥಿರ ಫಲಸಿದ್ದಿ, ಭಗ್ನೆ ಅಂಗೆ ಲಾಭ... ೨೦... ಯುದ್ಧಜಯ ಸಿದ್ಧಿ 
ಕ ಇಷ್ಟವಿಯೋಗ ಪರಿಹಾರ ೨೨. ವಿಘ್ನ ಪರಿಹಾರ 
ಯುದ್ಧಸನ್ನಾಹ ಸಿದ್ಧಿ ೨೪. ರಾಜಸೇವಾ ಲಾಭ 


63 


೨೫. 


೨೭. 


ಹ 


೩೧. 


೩೩. 


೩೫. 


೩೭. 


೩6. 


64 


ವಾಕ್ಚಟುತ್ವ ಸಿದ್ದಿ, ಅಜ್ಞಾನ ನಾಶ 
ಲ ಇ 


ಜಾನ ಸಿಧಿ, ಕಾರ್ಯ ಸಿಧಿ 
ಇ ಲ ಲ 


ಜನವಶೀಕರಣ ಸಿದ್ದಿ 


ಶತ್ರು ನಾಶ 


ಐಶ್ವರ್ಯ ಲಾಭ 


ನಷ್ಟವಸ್ತು ಲಾ 


ಭ 


೨೮. 


೩೦. 


೩೨. 


೩೪. 


೩೬. 


೩೮. 


೪೦. 


ಗುರುಸೇವಾ ಲಾಭ 
ಮಿಥ್ಯಾಪವಾದ ದೂರ 
ಪ್ರತಿವಾದಿ ಜಯ ಸಿದ್ದಿ 
ಅಪಮೃತ್ಯು ಪರಿಹಾರ 
ವ್ಯಾಖ್ಯಾನ ಕೌಶಲ ಸಿದ್ದಿ 
ಲ 

ವೈರಾಗ್ಯಸಿದ್ಧಿ ಶಿ 

ರಾಜಪ್ರತಿಬಂಧ 

ನಿವೃತ್ತಿ, ನಿಧಿ ಪ್ರಾಪ್ತಿ. 

ಗ್ರಹಪೀಡಾ ಪರಿಹಾರ, 


ರಾಜಬಂಧ ನಿವೃತ್ತಿ. 


೪೧. ಜ್ಞಾನ ಭಕ್ತಿ ವೈರಾಗ್ಯ ಪ್ರಾಪ್ತಿ, ವ್ಯಾಘ್ರಾದಿ ಭಯ ನಿವಾರಣೆ. 

|! ಇಲ್ಲಿಗೆ ಪ್ರೀಹರಿವಾಯಸ್ತುತಿ ಪುರಶ್ಚರಣ ಪದ್ಧತಿ ಹಾಗೂ 

ಫಲ ನಿರೂಪಣೆಯು ಮಕ್ತಾಯವಾಯಿತು ॥| 
ಅಥ ಖಿಲವಾಯುಸ್ತುತಿಃ 

ವಾಯುರ್ಭೀಮೋ ಭೀಮನಾದೋ ಮಹೌಜಾಃ 

ಸರ್ವೇಷಾಂ ಚಿ ಪ್ರಾಣಿನಾಂ ಪ್ರಾಣಭೂತಃ । 
ಅನಾವೃತ್ತಿರ್ದೇಹಿನಾಂ ದೇಹಪಾತೇ 

ತಸ್ಮಾದ್‌ ವಾಯುರ್ದೇವದೇವೋ ವಿಶಿಷ್ಟ ॥ ೧ ॥ 
ಜ್ಞಾ ನೇ ವಿರಾಗೇ ಹರಿಭಕ್ತಿಭಾವೇ 

ಧೃತಿ ಸ್ಥಿತಿಪ್ರಾಣಬಲೇಷು ಯೋಗೇ | 
ಬುದ್ಧೌ ಚ ನಾನ್ಯೋ ಹನುಮತ್ಸಮಾನಃ 

65 


66 
ಪುಮಾನ್‌ ಕದಾಚಿತ್‌ ಕ್ವಚ ಕಶ್ಚನೈವ ॥ ೨ || 


ವಾತೇನ ಕುಂತ್ಯಾ ಬಲವಾನ್‌ ಸ ಜಾತಃ 

ಶೂರಸ್ತಪಸ್ವೀ ದ್ವಿಷತಾಂ ನಿಹಂತಾ | 
ಸತ್ಯೇ ಚ ಧರ್ಮೇ ಚ ರತಃ ಸದೈವ 

ಪರಾಕ್ರಮೇ ಶತ್ರುಭಿರಪ್ರಧೃಷ್ಯಃ || ೩ ॥| 
ಪ್ರಥಮೋ ಹನುಮಾನ್‌ ನಾಮ ದ್ವಿತೀಯೋ ಭೀಮ ಏವ ಚ | 
ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ॥। ೪ ॥ 
ಬ್ರಹ್ಮಾಂತಾ ಗುರವಃ ಸಾಕ್ಟಾದ್‌ ಇಷ್ಟಂ ದೈವಂ ಶ್ರಿಯಃ ಪತಿಃ । 
ಆಚಾರ್ಯಾಃ (ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮಜನ್ಮನಿ ॥ ೫ ॥ 
ಯಸ್ಯ ತ್ರೀಣ್ಯುದಿತಾನಿ ವೇದವಚನೇ ರೂಪಾಣಿ ದಿವ್ಯಾನ್ಯಲಂ 
ಬಟ್‌ ತದ್ದರ್ಶತಮಿತ್ಛಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್‌ | 


ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಟೋ ದ್ವಿತೀಯಂ ವಪುಃ 
ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ ॥ ೬ ॥| 
ಮಹಾವ್ಯಾಕರಣಾಂಭೋಧಿಮಂಥಮಾನಸಮಂದರಂ | 
ಕವಯಂತಂ ರಾಮಕೀರ್ತ್ಯಾ ಹನೂಮಂತಮುಪಾಸ್ಕಹೇ ॥ ೭ ॥ 
ಮುಖ್ಯಪ್ರಾಹಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ | 
ನಾನವೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ ॥ ೮ ॥ 
ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾ ನರಸಾರ್ಣಸೇ । 
ಉತ್ತುಂಗ ವಾಕ್ತರಂಗಾಯ ಮಧ್ವದುಗ್ದಾಬ್ಬಯೇ ನಮಃ ॥ ೯ | 
ಯೇನಾಹಮಿಹ ದುರ್ಮಾರ್ಗಾದುದ್ವೃತ್ಯಾಭಿನಿವೇಶಿತ: | 
ಸಮ್ಯಕ್‌ ಶ್ರೀವೈಷ್ಣವೇ ಮಾರ್ಗೇ ಪೂರ್ಣಪ್ರಜ್ಞಂ ನಮಾಮಿ ತಂ ॥| ೧೦ ॥ 
ಯಃ ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ | 

67 


68 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ I ೧೧ Il 


ಸೂಕ್ತಿರತ್ತಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ | 

ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ॥ ೧೨ ॥ 
ಹನುಮಾನ್‌ ಅಂಜನಾಸೂನುರ್ವಾಯುಪುತ್ರೋ ಮಹಾಬಲಃ | 
ರಾಮೇಷ್ಟಃ ಫಲ್ಲುನಸಖಃ ಪಿಂಗಾಕ್ಟೋರಿ ಮಿತವಿಕ್ರಮಃ | 
ಉದಧಿಕ್ರಮಣಶ್ಲೈವ ಸೀತಾಶೋಕವಿನಾಶನಃ । 

ಲಕ್ಷ್ಮಣಪ್ರಾಣದಾತಾ ಚೆ ದಶಗ್ರೀವಸ್ಯ ದರ್ಪಹಾ ॥ ೧೩ ॥| 

ಮಾರುತಿಃ ಪಾಂಡವೋ ಭೀಮೋ ಗದಾಪಾಣಿರ್ವ್ಯಕೋದರಃ | 
ಕೌಂತೇಯಃ ಕೃಷ್ಣದಯಿತೋ ಭೀಮಸೇನೋ ಮಹಾಬಲಃ | 
ಜರಾಸಂಧಾಂತಕೃದ್‌ ವೀರೋ ದುಃಶಾಸನವಿನಾಶನಃ ॥ ೧೪ | 
ಪೂರ್ಣಪ್ರಜ್ಞೋ ಜ್ಞಾ ನದಾತಾ ಮಧ್ವೋ ಧ್ವಸ್ತದುರಾಗಮಃ | 


ತತ್ವಜ್ಜೋ ವೈಷ್ಣವಾಚಾರ್ಯೋ ವ್ಯಾಸಶಿಷ್ಯೋ ಯತೀಶ್ವರಃ | 
ಆನಂದಶೀರ್ಥಃ ಸನ್ನಾಮಾ ಜಿತವಾದೀ ಜಿತೇಂದ್ರಿಯಃ ॥ ೧೫ | 
ಆನಂದತೀರ್ಥಸನ್ನಾಮ್ನಾಮೇವಂ ದ್ವಾದಶಕಂ ಜಪೇತ್‌ | 
ಲಭತೇ ವೈಷ್ಣವೀಂ ಭಕ್ತಿಂ ಗುರುಭಕ್ತಿಸಮನ್ವಿತಾಂ | ೧೬ || 
ಮನೋಜವಂ ಮಾರುತತುಲ್ಯವೇಗಂ 

ಜಿತೇಂದ್ರಿಯಂ ಬುದ್ದಿಮತಾಂ ವರಿಷ್ಠಂ | 
ವಾತಾತ್ಮಜಂ ವಾನರಯೂಥಮುಖ್ಯಂ 

(ಶ್ರೀರಾಮದೂತಂ ಶಿರಸಾ ನಮಾಮಿ ॥| ೧೭ ॥| 
ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾ | 
ಅಜಾಡ್ಯಂ ವಾಕೃಟುತ್ವಂ ಚಿ ಹನುಮತ್‌ ಸ್ಮರಣಾದ್‌ ಭವೇತ್‌ ॥ ೧೮ ॥ 
ನ ಮಾಧವಸಮೋ ದೇವೋ ನ ಚ ಮಧ್ವಸಮೋ ಗುರುಃ | 


69 


70 

ನ ತದ್ವಾಕ್ಯ ಸಮಂ ಶಾಸ್ತ್ರಂ ನ ಚೆ ತಜ್ಞಸಮಃ ಪುಮಾನ್‌ ॥ ೧೯ ॥ 
ಭೀಮಸೇನಸಮೋ ನಾಸ್ತಿ ಸೇನಯೋರುಭಯೋರಪಿ | 
ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇರಪಿ ಚಿ ॥| ೨೦ ॥ 

ಅಥ ಯಂತ್ರೋದ್ಧಾರಕ ಹನುಮತ್‌ ಸ್ತೋತ್ರಮ್‌ 
ನಮಾಮಿ ದೂತಂ ರಾಮಸ್ಯ ಸುಖದಂ ಚಿ ಸುರಡ್ರುಮಮ್‌ | 
ಪೀನವೃತ್ತ ಮಹಾಬಾಹುಂ ಸರ್ವಶತ್ರು ನಿವಾರಣಮ್‌ ॥ ೧ ॥| 
ನಾನಾರತ್ನಸಮಾಯುಕ್ತ ಕುಂಜಲಾದಿವಿರಾಜಿತಮ್‌ । 
ಸರ್ವದಾಭೀಷ್ಟದಾತಾರಂ ಸತಾಂ ವೈ ದೃಢಮಾಹವೇ || ೨ || 
ವಾಸಿನಂ ಚಿಕ್ರತೀರ್ಥಸ್ಯ ದಕ್ಷಿಣಸ್ಥ ಗಿರೌ ಸದಾ । 
ತುಂಗಾಂಭೋಧಿತರಂಗಸ್ಯ ವಾತೇನ ಪರಿಶೋಭಿತೇ ॥ ೩ ॥ 
ನಾನಾ ದೇಶಾಃ ಗತಃ ಸದ್ಧಿಃ ಸೇವ್ಯಮಾನಂ ನೃಪೋತ್ತಮೈಃ । 


ಧೂಪದೀಪಾದಿ ನೈವೇದ್ಯೈಃ ಪಂಚಿಖಾದ್ಮೈಶ್ಚ ಶಕಿತಃ || ೪ ॥| 
ಜ ದೃ 

ವ್ರಜಾಮಿ ಹನುಮತ್ಪಾದಂ ಹೇಮಕಾಂತಿಸಮಪ್ರಭಮ್‌ । 

ವ್ಯಾಸತೀರ್ಥ ಯತೀಂದ್ರಾಹಾಂ ಪೂಜಿತಂ ಪ್ರಣಿಧಾನತಃ ॥॥ ೫ ॥ 

ತ್ರಿವಾರಂ ಯಃ ಪಠೇನ್ನಿತ್ಯಂ ಸ್ಫೋತ್ರಂ ಭಕ್ತಾ ದ್ವಿಜೋತ್ತಮಃ | 

ವಾಂಛಿತಂ ಲಭತೇಭೀಷ್ಠಂ ಷಣ್ಮಾಸಾಭ್ಯಂತರಂ ಖಲು ॥| ೬ ॥ 

ಪುತ್ರಾರ್ಥೀ ಲಭತೇ ಪುತ್ರಂ ಯಶೋರ್ಥೀ ಲಭತೇ ಯಶಃ | 

ವಿದ್ಯಾರ್ಥೀ ಲಭತೇ ವಿದ್ಯಾಂ ಧನಾರ್ಥೀ ಧನಮಾಪ್ನಯಾತ್‌।॥ ೭ ॥ 

ಸರ್ವಥಾ ಮಾಸ್ತು ಸಂದೇಹೋ ಹರಿಃ ಸಾಕ್ಷೀ ಜಗತ್ಪತಿಃ | 

ಯಃ ಕರೋತ್ಯತ್ರ ಸಂದೇಹಂ ಸ ಯಾತಿ ನರಕಂ ಧ್ರುವಮ್‌ ॥ ೮ || 
|| ಇತಿ ಶ್ರೀವ್ಯಾಸರಾಜಯತಿ ವಿರಚಿತ ಯಂತ್ರೋದ್ಧಾರಕ ಹನುಮತ್‌ ಸ್ತೋತ್ರಮ್‌ ॥ 
|! ಇಲ್ಲಿಗೆ (ಶ್ರೀಮುಖ್ಯಪ್ರಾಣದೇವರ ಧ್ಯಾನಾರಾಧನ ವಿಧಿಯು ಮುಕ್ತಾಯವಾಯಿತು ॥ 


ಸಾಹ ಷಾ 
|| ಶ್ರೇಕೃಷ್ಣಾರ್ಪಣಮಸ್ತು ॥ 


71 


